


ಶ್ರೀಸುಯಮೀರಾಘವೇಂದ್ರ 


ಶ್ರೀಸುಶೀಲೇಂದ್ರವಿಜಯಮಾಲಾ 
ಪ್ರಕಾಶನ ಸಂಖ್ಯೆ - 23 


ಸಂಖ್ಯೆ - 13 





ಉಗ್ರ ಸಸ 


ಸಾನ ಸಮಾಕಯೇತ್‌ 


ಕಮಲೇಶ ಕುಸುಮ - 3 


 ಶ್ರೀರಾಘವೇಂದ್ರತೀರ್ಥಗುರುಸಾರ್ವಭೌಮವಿರಚಿತಃ : 
ಶ್ರೀಮನ್ಮಹಾಭಾರತತಾತರ್ಯನಿರ್ಣಯ- 
ಭಾವಸಂಗ್ರಹಃ 


ಅನುವಾದರು: | 
ಶ್ರೀರಾಘವೇಂದ್ರಗುರುವಂಶಭೂಷಣ, ವಿದ್ಯಾದಿರಾಜ, ವಿಧ್ಯಾವಾಚಸತಿ, 
ಸರಸ್ಪತಿಕಂಠಾಭರಣಂ | 


ರಾಜಾ ಶ್ರೀ. ಗುರುರಾಜಾಚಾರ್ಯ 


ಪಕಾಶರು: 


ಶ್ರೀಸುಯಮೀರಾಘವೇಂದ್ರ ಸಂಶೋಧನ ಕೇಂದ್ರ 
ನಂಜನಗೂಡು - ಬೆಂಗಳೂರು 


2010 


Rarest Archiver 


STEEN 


ಲ 





ಚಟ ಫ್‌ ಹಾ ಡಡ ೊೋೋೋೂೋೋ 4." "4 
ಸ W NR 








| 
B 
RR 
ಗ್ಗ 
a ff 
Te 
ಲ B 101 
ಗಿ © 
adm 
< 6 0 
[RR 
ಎ1 9 
ಸ 
6 1,3. 
4 
BBE 
2 
RAK 
1೨) ತೆ ೧ 
ARB 
KR 
gH 
[32 
1 
ಗಾ 
B48 
FM 
13 - fo 
3 ¢ 


ಮೃದು ಮ 








ಎ 


ಜಿಸಲ್ಪಡುತ್ತಿರುವ 


ped 


ಅದಿ 


& 


ಭಕಿ ಗೌರವದಿಂದ 


೬ 


€ ರಾಯರ ಕರುಣೆಯ ಕಂದರಾದ' ಪರಮಪೂಜ್ಯ 


ಸರಣೀಯರಾಗಿ 


ಪ್ರಾಥ 
6 
ಎ 





Rarest Archiver 















| ಶ್ರೀಮನ್ಮೂಲರಾಮೋ ವಿಜಯತೇ ॥ ॥ ಶ್ರೀಗುರುರಾಜೋ ವಿಜಯತೇ ॥ 


ಗ್ರಂಥಸಮರ್ಷಣೆ 


ಭಾಷ್ಯಕಾರರಾಗಿ, ಟೀಕಾಕಾರರಾಗಿ, ಟಿಪ್ಪಣಿಕಾರರಾಗಿ, 

ಶ್ರೀಮನ್ಮದ್ದಸಿದ್ದಾಂತವೆಂಬ ತತ್ತ್ವಜ್ಞಾನ ಕಲ್ಪವೃಕ್ಷವನ್ನು 

ತಮ್ಮ ಅಪೂರ್ವ, ಅಸದೃಶ, ಶ್ರೇಷ್ಠ ಗ್ರಂಥಗಳಿಂದ 

ಫಲಭರಿತವನ್ನಾಗಿಸಿ, ಆ ಪರಿಮಳಯುಕ್ತವಾದ 

ಸತ್ಸಲದ ಸವಿಜೇನಿನ ತತ್ತ್ವಸುಧೆಯನ್ನು ವಸುಧೆಯೊಳು 

ಸುಧೀಜನರು ಆಸ್ವಾದಿಸಿ ಆತ್ಮೋದ್ಧಾರದ ಅನುಭವವನ್ನು 

ಹೊಂದಿ, ಆನಂದಿಸುವಂತೆ ಅನುಗ್ರಹಿಸಿ 

ಆಶೀರ್ವದಿಸುತ್ತಿರುವ ಅತ್ಯಂತ ದಯಾಳುಗಳಾದ 

ಜಗದ್ಗುರು ಶ್ರೀಮದ್ರಾಘವೇಂದ್ರತೀರ್ಥ ಗುರುಸಾರ್ವಭೌಮರ 

ಆಪತ್ತೈದು ಶ್ರೇಷ್ಠಗಂಥಗಳಿಂದ ಸಮಲಂಕೃತವಾದ “ಶ್ರೀ ಗುರುರಾಜಸಂಪುಟಮ್‌' 
ಎಂಬ ಪವಿತ್ರವಾದ ಗ್ರಂಥಪುಷ್ಟವನ್ನು 

ಪೂಜ್ಯ ಶ್ರೀಸುಯತೀಂದ್ರತೀರ್ಥ ಶ್ರೀಪಾದಂಗಳವರ 75ನೇ ವರ್ಷದ 
ವರ್ಧಂತ್ಯುತ್ಸವದ ಸವಿನೆನಪಿಗಾಗಿ ಹಾಗೂ 

ಶ್ರೀಸುಯಮಿ ರಾಘವೇಂದ್ರ ಸಂಶೋಧನ ಕೇಂದ್ರದ 

ಪಂಚಾದಶ ಸಂಸ್ಥಾಪನಾ ಮಹೋತ್ಸವದ ಸಂಸ್ಕರಣಾರ್ಥವಾಗಿ 
ಶ್ರೀರಾಯರ ಪರಮಹಾವನ ಚರಣಕಮಲಗಳಲ್ಲಿ 
ಪರಮಪೂಜ್ಯ ಶ್ರೀಸುಯತೀಂದ್ರತೀರ್ಥ ಶ್ರೀಪಾದಂಗಳವರ 
ಅಮೃತಹಸ್ತಗಳಿಂದ ಸದ್ಭಕ್ತಿ-ತ್ರದ್ಧಾದರ 
ನಮನಪೂರ್ವಕವಾಗಿ ಸಮರ್ಪಿಸಲ್ಪಟ್ಟದೆ. 












ಶ್ರೀರುರುರಾಜದ ಚದಣಸೇವಕರು 
ಕ್ತ ಪ್ರಕಾಶಕರು | 
ದಿನಾಂಕ 23-09-2010 ಶ್ರೀಸುಯಮೀ-ರಾಘವೇಂದ್ರ ಸಂಶೋಧನ ಕೇಂದ್ರ 
ಮಂತ್ರಾಲಯಂ ನಂಜನಗೂಡು-ಬೆಂಗಳೂರು 





Rarest Archiver 




















ಟಾಡಾ ಸಾಸ ಬಾರ 

















Rarest Archiver. 











Rarest Archiver 














Rarest Archiver 


Rarest Archiver 


















ಅರು 


A 


ver 


Rarest Arch 


Rarest Archiver 





AAS 


ENTS 









Rarest Archiver 


4 


Rarest Archiver 





ಸಾಮ್ರಾಟ್‌ ಪೋಷಕರು : ಶ್ರೀ ಸುಶಮೀ೦ದ್ರತೀರ್ಥರು ಹಾಗೂ 
ಶ್ರೀ ಸುಯತೀಂದ್ರತೀರ್ಥರು 


FCS RG ರಹ 


Rarest Archiver 





೨೮0€೫€೧6%080(೫8 








೧೨೦೮೧೦೫೨೮೫ ೧ಔ೦೨6 ೧ರ್ಥೀಣಂ 





Rarest Archiver 


6 
ಅ. 





Ww [ಲೆ 
I ೧೧ 
ಇ C, 
ಶಿ ಖಿ 








3 _ 
ಗಿಣಿ * 
3) UM 


ಕಂಸ 
ಣಶ್‌ 
ಗುರುರಾಚಾಚಾರ್ಯ೯ 





B 


9} 


ಲಾ 
ಲಿ 


ಗಡಾ 
ಸ 





೧೦! 


ರಾಖಾ. ಶ್ರೀ. 


ಉ 
ಕ) 
ಈ ಬ 
ಟ್ರ 





Rarest Archiver 


। ಶ್ರೀಮೂಲರಾಮೋ ವಿಜಯತೇ ॥ || ಶ್ರೀಗುರುರಾಜೋ ವಿಜಯತೇ || 
ಶ್ರೀಹಂಸನಾಮಕ ಪರಮಾತ್ಫಪ್ರವರ್ತಿತ ಜ್ಞಾನಪೀಠಾಧ್ಯಕ್ಷರಾದ 
ಜಗದ್ಗುರು ಶ್ರೀಮನ್ನಧ್ವಾಚಾರ್ಯರ ಮೂಲಮಹಾಸಂಸ್ಥಾನಾಧೀಶ್ವರರಾದ 
ಶ್ರೀರಾಘವೇಂದ್ರಸ್ವಾಮಿಗಳವರ ಮಠದ ದಿಗಿಷಯವಿದ್ಯಾಸಿಂಹಾಸನಾಧೀಶ್ರದರಾದ 
ಪರಮಪೂಜ್ಯ ತ್ರೀ 108 ತ್ರೀಸುಜಯೀಂದ್ರತೀರ್ಥಶ್ರೀಪಾದಂಗಳವರ 
ಕರಕಮಲಸಂಜಾತರಾದ 
ಪರಮಪೂಜ್ಯ ತ್ರೀ 108 ಪ್ರೀಸುಶಮೀಂದ್ರತೀರ್ಥಶ್ರೀಪಾದಂಗಳವರ 
ವರಕುಮಾರಕರಾದ 
ಪರಮಪೂಜ್ಯ ತ್ರೀ 108 ತ್ರೀಸುಯತೀಂದ್ರತೀರ್ಥಶ್ರೀಪಾದಂಗಳವರ 
75 ನೇ ವರ್ಷದ ವರ್ಧಂತ್ಯುತವದ ಸವಿನೆನಪಿಗಾಗಿ ಪ್ರಕಾಶಿಸಲ್ಪಟ್ಟ 


ಶ್ರಿಗುರುರಾಜರ ಗ್ರಂಥರತ್ನ 


॥ ಜೀಯಾತ್‌ ಶ್ರೀಸುಯತೀಂದ್ರತೀರ್ಥಸಂಯಮಿಮಣೇ ವೇದಾಂತರಾಜ್ಯೇ ಚಿರಮ್‌ ॥ 





Rarest Archiver 


|! ಶ್ರೀಃ ॥ 
| ಶ್ರೀಮೂಲರಾಮೋ ವಿಜಯತೇತರಾಮ್‌ ॥ 
॥ ಶ್ರೀಗುರುರಾಜೋ ವಿಜಯತೇ ॥ 


ಶ್ರೀರಾಘವೇಂದ್ರತೀರ್ಥಗುರುಸಾರ್ವಭೌಮವಿರಚಿತಃ 
ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯ- 
ಭಾವಸಂಗ್ರಹಃ 


ಕನ್ನಡಾನುವಾದ : 
ರಾಜಾ ಶ್ರೀ. ಗುರುರಾಜಾಚಾರ್ಯ 


ಅನುವಾದಕರ ಮಂಗಳಾಚರಣಣೆ 


ಶ್ರೀಕಾಂತಂ ಕಮಲಾಸನೇಶವಿನುತಂ ಸರ್ವೇಶ್ವರಂ ಮೋಕ್ಷದಂ 
ರಾಕಾಚಂದ್ರನಿಭಾನನಂ ಕಮಲಯಾ ಶೇಷಾಂಗಸಂಶಾಯಿನಮ್‌ । 
ಬ್ರಹ್ನಾಂಡೋದಯಸಸಸ್ಥಿತಿಕೃಶಿಮುಖಾದೃಷ್ಟ ಕ್ರಿಯಾಕಾರಿಣಂ 

ವಂದೇ5ಹಂ ನಿರವದ್ಯಸದ್ಗುಣತನುಂ ವೇದೈಕವೇದ್ಯಂ ವಿಭುಮ್‌  ॥ 1॥ 
ರಾಮಪಾದಸರಸೀರುಹಬ್ಭಂಗಂ ಕೃಷ್ಣವೈರಿಗಣಮರ್ದನಶೀಲಮ್‌ । 
ಸೂತ್ರಕೃತ್ತರಮತತ್ತ ಬೋಧಕಂ ಸಂಶ್ರಯಾಮಿ ಪವನಂ ತ್ರಯಾತ್ಮಕಮ್‌ il 2 ॥ 


ರಾಮಪಾದಾಬ್ಬಲೋಲಂಬಂ ದುರ್ಮತಧ್ವಾಂತಭಾಸ್ಕರಮ್‌ | 


ಪಾವನಾಂಬೋಧಿರಾಕೇಂದುಂ ರಾಘವೇಂದ್ರಗುರುಂ ನುಮಃ Il 3॥ 
ರಾಘವೇಂದ್ರಕುಮಾರಾಯ ಎದ್ವತ್ಕುಮುದಬಂಧವೇ | 
ಲಕ್ಷ್ಮೀನಾರಾಯಣಾರ್ಯಾಯ ನತಯಸ್ಸಂತು ಮಾಮಕಾಃ | 4 || 
ಶ್ರೀರಾಘವೇಂದ್ರಸದ್ವಂಶ್ಯಾನ್‌ ಕೃತಿಶೀಲವ್ರತೀಶ್ವರಾನ್‌ । | 
ಸುಯಮೀಂದ್ರಗುರೂನ್‌ ವಂದೇ ಸದ್‌ ಜ್ಞಾನಾಭೀಷ್ಠಸಿದ್ದಯೇ HS 
ಶ್ರೀಮತ್ತರಿಮಲಾಚಾರ್ಯನಿರ್ಮಿತಂ ಭಾವಸಂಗ್ರಹಮ್‌ । | 
ರಾಜಾ ಶ್ರೀಗುರುರಾಜಾಖ್ಯಃ ವಿವೃಣೋಮಿ ಯಥಾಮತಿ 1 61 
ಶ್ರೀಮದ್ವ ಗುರುರಾಜಾರ್ಯವಾಗ್ಗಂಗಾಸಂಗಪಾವಿತಾ । 

ಅಬಲಾಪಿ ಬುಧೈರ್ಗ್ರಾಹ್ಯಾ 3 ಸ್ಯಾನ್ಫೇ ವಾಣೀ ಕೃಪಾಲುಭಿಃ WW 7 1 


Rarest Archiver 





102 ಶ್ರೀಗುರುರಾಜಸಂಪುಟಮ್‌ 
| ಅವತಾರಿಕೆ 
ಸಜ್ಜನಾನುಗ್ರಹಾಕಾಂಕ್ಟಿಗಳಾದ ಕೃಪಾಪಾರಾವಾರರಾದ ಶ್ರೀಮದ್ರಾಘವೇಂದ್ರತೀರ್ಥಪೂಜ್ಯಚರಣರು ಶ್ರೀಮದಾ- 
ನಂದತೀರ್ಥಭಗವತ್ಚಾದಾಚಾರ್ಯ ವಿರಚಿತವಾದ ಶ್ರೀಮನ್ನಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥದ ಭಾವವನ್ನು 
ಸಂಗ್ರಹಿಸಲು ""ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ''ವೆಂಬ ಗ್ರಂಥವನ್ನು ರಚಿಸಲಿಚ್ಛಿಸಿ ಮೊದಲು “ಯೋಕಗ್ರೇ' ಎಂಬ 


ಶ್ಲೋಕದಿಂದ ಮಂಗಳಾಚರಣಮಾಡುತ್ತಾ ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಡ ಅಧ್ಯಾ ಯಾರ್ಥವನ್ನು 
ಸಂಗ್ರಹಿಸುತ್ತಾರೆ. 


ಪ್ರಥಮಾಧ್ಯಾಯ: ಸ 1 


ಯೋ ಗ್ರೇರ ಭೂದ್ವಿಶಗರ್ಭಃ ಸುಖನಿಧಿರಮಿತ್ಛೆ ರ್ವಾಸುದೇವಾದಿರೂಪೈ 

ಕ್ರೀಡನ್‌ ದೇವೈರಜಾದ್ಯೆ ರಗಣಿತಸುಗುಣೋ Ree” ಕ 
ವೇದೈರ್ವೇದ್ಯೋ5 ಸೌದೋಷೋ 5 ಪೃಸುರಜನಮನೋ ಮೋಹಯನ್‌ ಮರ್ತ್ಯವೃತ್ತಾ ಕ 
ಭಕ್ಕಾನಾಂ ಮುಕ್ಕಿದಾತಾ ದ್ವಿಷದಸುಖಕರಃ ಹಾತು ಸೋತಸ್ಥಾನ್‌ ಮಹೇಶಃ॥1 ॥ 


ಅನ್ವಯಾರ್ಥ :- ಯಃ - ಯಾವಶ್ರೀಮನ್ನಾರಾಯಣನು, ಅಗ್ರೇ - ಸೃಷ್ಟಿಗೆ ಮೊದಲು, ವಿಶ್ವಗರ್ಭಃ - ಸಮಸ್ತ 
ಜಗತ್ತನ್ನು ತನ್ನ ಉದರದಲ್ಲಿಟ್ಟು ಕೊಂಡು, ಸುಖನಿಧಿಃ - ಆನಂದಪೂರ್ಣನಾಗಿ, ಅಭೂತ್‌ ಎ ಇದ್ದನೋ; ಅಗಣಿತಸುಗುಣಃ 
- ಅಗಣಿತ - ಅನಂತವಾದ, ಸುಗುಣಃ - ಕಲ್ಯಾಣಗುಣಗಳಿಂದಯುಕ್ತನಾದ, ಯಃ - ಯಾವ ಶ್ರೀಹರಿಯು, ನಿತ್ಯ- 
ನೀಚೋಚ್ಚಭಾವೈಃ ನಿತ್ಯ - ನಿರಂತರವಾಗಿ (ಯಾವಾಗಲೂ) ನೀಚೋಚ್ಚಭಾವೈಃ - ತಾರತಮ್ಯ ಭಾವಯುಕ್ಕರಾದ, 
ಅಜಾದ್ಯೈಃ ಸಹ-ಬ್ರಹ್ಮಾದಿದೇವತೆಗಳಿಂದ ಕೂಡಿ, ಅಮಿತೈಃ - ಅನಂತವಾದ, ವಾಸುದೇವಾದಿರೂಪೈಜವಾಸುದೇವ 
ಮುಂತಾದ ತನ್ನರೂಪಗಳಿಂದ, ಕ್ರೀಡನ್‌ ಅಭೂತ್‌-ವಿಹರಿಸುತ್ತಿದ್ದ ನೊ ವೇದೈರ್ವೇದ್ಯಃ - ವೇದಗಳಿಂದ ಮಾತ್ರ 
ತಿಳಿಯಲು ಯೋಗ್ಯನಾದ ಅಸದೋಷೋತಪಿ - ದೋಷದೂರನಾಗಿದ್ದರೂ ಸಹ, ಮರ್ತ್ಯವೃತ್ತ್ಯಾ - ಮಾನವನಂತೆ, 
ಅಸುರಜನಮನೋ - ದೈತ್ಯಜನರ ಮನಸನ್ನು ಮೋಹಯನ್‌- ಮೋಹಗೊಳಿಸುತ್ತಾ; ಯಃ - ಯಾವ ಶ್ರೀ ಹರಿಯು, 
ಭಕ್ತಾನಾಂ - ತನ್ನ ಭಕ್ತ ಜನರಿಗೆ, ಮುಕ್ಕಿದಾತಾ - ಸ್ವಸ್ವರೂಪಾನಂದಾವಿರ್ಭಾವರೂಪ ಮೋಕ್ಷವನ್ನು ಕೊಡುವನೋ, 
ದ್ವಿಷದಸುಖಕರ; ದ್ವಿಷದ್‌ ದ್ವೇಷಿಗಳಾದ ಬ! ಅಸುಖಕರಃ - ಅಂಧತಾಮಿಸಪ ಪ್ರದನೋ, ಸಃ ಎವ ಅಂಥ, 
ಮಹೇಶಃ - ಸರ್ವೋತ್ತಮನಾದ ಶ್ರೀಮನ್ನಾರಾಯಣನು, ಅಸ್ನಾನ್‌ ಎ ನಮ್ಮಗಳನ್ನು ಪಾತು ಎ ರಕ್ಷಿಸಲಿ. 


ತಾತ್ಪರ್ಯ :- ಶ್ರೀಮನ್ನಾರಾಯಣನು ಸೃಷ್ಟಿಗೆ ಮೊದಲು ಸಕಲ ಜಗತ್ತನ್ನೂ ತನ್ನ ಉದರದಲ್ಲಿಟ್ಟುಕೊಂಡು 
ಅನಂದಪೂರ್ಣನಾಗಿದ್ದನು. ಅನಂತ ಕಲ್ಯಾಣಗುಣಗಳಿಂದ ಯುಕ್ತನಾದ ಶ್ರೀ ಹರಿಯು ಸರ್ವದಾ ತಾರತಮ್ಯಭಾವ- 
ಯುಕ್ತರಾದ ಬ್ರಹ್ಮರುದ್ರೇಂದ್ರಾದಿ ಸಮಸ್ತ ದೇವತೆಗಳಿಂದ ಕೂಡಿ ಅನಂತವಾದ ತನ್ನ ವಾಸುದೇವಾದಿ ರೂಪಗಳಿಂದ 
ವಹರಸುತ್ತದ್ದನು ವೇದಗಳಿಂದ ಮಾತ್ರ ತಿಳಿಯಲು ಯೋಗ್ಯನಾದ ಅವನು ದೋಷದೂರನಾಗಿದ್ದರೂ ಸಹ ಮಾನವರಂತೆ 

ೈತ್ಯಜನರ ಮನಸ್ಸನ್ನು ಮೋಹಗೊಳಿಸುತ್ತಾ ತನ್ನ ಭಕ್ತರಾದವರಿಗೆ ಸ್ವ ರೂಪಾನಂದಾವಿರ್ಭಾವರೂಪಮೋಕ್ಷವನ್ನು ಕೊಟ್ಟು 
೧, ದ್ವೇಷಿಗಳಾದ ಅಸುರರಿಗೆ ಅಂಧತಾಮಿಸ್ಯ ಪ್ರದನಾದ ಸರ್ವೋತ್ತಮನಾದ ಶ್ರೀಮನ್ನಾರಾಯಣನು ನಮ್ಮನ್ನು 
MEA ಎಂದು ಭಾವ. 


Rarest Archiver 


ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯಭಾವಸಂಗ್ರಹಃ 103 


ಈಗ ಶ್ರೀಗುರುಸಾರ್ವಭೌಮರು ಮಹಾಭಾರತ ತಾತ್ಪರ್ಯ ನಿರ್ಣಯದ ದ್ವಿತೀಯಾಧ್ಯಾಯಾರ್ಥವನ್ನು 
"ಸದ್ಧ; ೦ಥಾನಾಂ'' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 


ದ್ದಿತೀಯಾಧ್ಯಾಯ:- 
ಸದ್ಗಃ ೦ಥಾನಾಂ ಸಮೂಹೇ ಜಗತಿ ವಿಲುಲಿತೇ ಯೇನ ತದ್ದಾವಮುಚ್ಚೆ ಚ 
ವಕ್ಕುಂ ಮಧ್ವ ನಿಯುಕ್ತೋ ವೃಧಿತ ಸುವಚಸಾಮುದ್ದ ತಿಂ ಭಾರತಸ್ಯ | 
ದೇವೋತೃಷ್ಟ ಸ್ಯ ವಿಷ್ಣೋಃ ಮುಟಟ ತಾರತಮ್ಮ ೦ ಸುರಾಣಾಂ 
ವಾಯೋರ್ಜೀವೋತಮತಾದಿಕಮಪಿ ವದತಾಂ ಫ್ಯಾಸಮೀಡೇ ತಮೀಶಮ್‌ ॥ 2 ॥ 


ಅನ್ವಯಾರ್ಥ :- ಸದ್ದಂಥಾನಾಂ ಎ = ಭಾರತಾದಿ ಸದ್ದಂಥಗಳ, ಸಮೂಹೇ - ಸಮೂಹವು, ಜಗತಿಮಿಲುಲಿತೇ ಎ 
i ಜಗತಿನಲ್ಲಿ ವ್ಯಾಕುಲಿತವಾಗಲು, ಯೇನ - ಯಾವ ಭಗವಂತನಾದ ನಾರಾಯಣನಿಂದ, ತದ್ಧಾವಂ ವ ಣೆ 
ಭಾರತಾದಿ ಸದ ಂಥಗಳ ಭಾವವನ್ನು ಉಚ್ಚೆ - ಪ್ರಮಾಣಪೂರ್ವಕವಾಗಿ, ವಕ್ತುಂ ಎ ಸಷವಾಗಿ ನಿರ್ಣಯಿಸಿ ಹೇಳಲು, 
ಮಧ್ವಃ ಎ - ಶ್ರೀಮನ್ನದ್ದಾ ಅರ್ಯ ನಿಯುಕ್ತಃ ನಿಯುಕ್ತರಾಗಿ, ದೇವೋತೃಷ್ಣನ್ಯ ಎ = ದೇವತಾಸಾರ್ವಭೌಮನಾದ, 
ವಿಷ್ಣೋಃ ಎ ಶ್ರೀಮನ್ನಾರಾಯಣನ, ಪರಮ ಪುರುಷತಾಂ ಎ ಸರ್ವೋತ್ತಮತ್ವವನ್ನೂ ಸುರಾಣಾಂ ೭ ದೇವತೆಗಳ, 
ತಾರತಮ್ಯಂ ಎ ತರತಮಭಾವವನ್ನೂ ವಾಯೋಃ - ಶ್ರೀ ವಾಯುದೇವರ, ಜೀವೋತ್ತಮತ್ವಾದಿಕಮಪಿ - ಜೀಮೋ- 
ತ್ವಮತ್ವ, ಅತಿರೋಹಿತ ವಿಜ್ಞಾ _ನತ್ವಾದಿಗಳನ್ನು ಸಹವದತಾಂ ಹೇಳುವ, ಸುವಚಸಾಂ - ಸಮಸ್ತ ಶಾಸ್ತ್ರವಾಕ್ಯಗಳ, ಉದ್ದ ತಿಂ 
_ = ಉದ್ಧಾರವನ್ನು ವ್ಯಧಿತ - ಮಾಡಿದರೋ, ತಂ - ಅಂಥಾ ಮಹಾಭಾರತ ಗ್ರಂಥವನ್ನು ರಚಿಸಿದ, ಈಶಂ ಎ ಸಕಲರಿಗೂ 
ಪ್ರಭುಗಳಾದ ವ್ಯಾಸಂ - ಶ್ರೀ ವೇದವ್ಯಾಸದೇವರನ್ನು ಈಡೇ - ಸ್ತೋತ್ರಮಾಡುತ್ತೇನೆ. | 


ತಾತ್ಪರ್ಯ :- ಮಹಾಭಾರತಾದಿ ಸದ್ಗಂಥಗಳು ಅಪಪಾಠಾದಿಗಳಿಂದ ಜಗತ್ತಿನಲ್ಲಿ ವ್ಯಾಕುಲಿತವಾಗಲು ಸಾಕ್ಟಾತ್‌ 
ಆಟ ASE ಆ ಚರಗ ಗ್ರಂಥಗಳ ಭಾವವನ್ನು  ಪ್ರಮಾಣಪೂರ್ವಕವಾಗ್ಯ, ಸ ಸ್ಪಷವಾಗಿ ನಿರ್ಣಯ- 
ಮಾಡಿ ನಿರೂಪಿಸಲು ಶ್ರೀಮನ್ನಧ್ವಾಚಾರ್ಯರು ನಿಯುಕ್ತರಾದರು. "ಅವರು ಶ್ರೀವೇದವ್ಯಾಸದೇವರ ಅನುಗ್ರಹದಿಂದ 
ದೇವತಾಸಾರ್ವಭೌಮನಾದ ಶ್ರೀವಿಷ್ಣುವಿನ ಸರ್ವೋತ್ತಮತ್ವ, ದೇವತೆಗಳ ತಾರತಮ್ಯ Bi ಶ್ರೀವಾಯು ದೇವರ 
ಜೀವೋತ್ತ ಮತ್ವ, ಅತಿರೋಹಿತ ವಿಜ್ಞಾನತ್ವಾದಿ ವಿಚಾರಗಳನ್ನು ಸಹನಿರೂಪಿಸುವ ಸಕಲ ಶಾಸ್ತ್ರಗಳ ವಾಕ್ಕೊ "ದ್ಲಾರ- 
ಪೂರ್ವಕವಾಗಿ RS ತಾತರ್ಯ ನಿರ್ಣಯ'ವೆಂಬ ಗಂಥವನ್ನು ರಚಿಸಿದರು. ಅಂಥ ಮಹಾಭಾರತ ಗಂಧವನ್ನು 
ರಚಿಸಿದ, ಸಕಲರಿಗೂ ಪ್ರಭುಗಳಾದ "ಶ್ರೀವೇದವ್ಯಾಸ ದೇವರನ್ನು ಸ್ತುತಿಸುತ್ತೇನೆ ಎಂಬ ಭಾವ. 

ಶ್ರೀಗುರುಸಾರ್ವಭೌಮರು ಈಗ "ಆದ್‌ೌ'' ಎಂಬ ಪದ್ಯದಿಂದ "ತಾತ್ತರ್ಯ ನಿರ್ಣಯ ತೃತೀಯಾಧ್ಯಾಯ'ವನ್ನು | 
ಸಂಗಹಿಸಿ ನಿರೂಪಿಸುತ್ತಾರೆ. 


ತೃತೀಯಾಧ್ಯಾ ಯಃ- 


ಆದೌ ರೂಪಚತುಷಯೀ ಸೃಜತಿ ಯೋ ದೇವಾನ್‌ ಪುರಾನುಕ್ರಮಾತ್‌ 
ಬ್ರಹ್ಮಾಂಡಂ ಪುರಮಬ್ಬಜಾದಿವಿಬುಧಾನ್‌ ಸೃಷ್ಟ್ವಾ ಹರತ್ಯಂತತಃ । 


Rarest Archiver 


104 | ಶ್ರೀಗುರುರಾಜಸಂಪುಟಮ್‌ 
ಸ್ರಷ್ಟಾ ಪೂರ್ವವದಸ್ಯ ಸರ್ವಜಗತೋ ಮತ್ತ್ಯಾದಿರೂಪೋತಭವ- 
ದ್ರಾಮೋತಭೂದನುಜಾನ್ನಿಶೋ ದಶರಥಾತ್ಲಾಯಾತ್ತ ನಃ ಶ್ರೀಪತಿಃ ॥ 3 ॥ 


ಅನ್ವಯಾರ್ಥ :- ಆದೌ ಎ ಸೃಷ್ಟಿಗೆ ಮೊದಲು, ರೂಪಚತುಷ್ಟಯೀ = ವಾಸುದೇವಾದಿ ನಾಲ್ಕು ರೂಪಗಳುಳ್ಳ, ಯಃ 
= ಶ್ರೀಮನ್ನಾರಾಯಣನು, ಪುರಾನುಕ್ರಮಾತ್‌ - ಪೂರ್ವಕಲ್ಲದ ಕ್ರಮವನ್ನು ಅನುಸರಿಸಿ, ದೇವಾನ್‌ - ಬ್ರಹ್ಮಾದಿ 
ದೇವತೆಗಳನ್ನು ಸೃಜತಿ - ಸೂಕ್ಚ್ಮರೂಪದಿಂದ ಸೃಷ್ಟಿಸುವನೋ, ಬ್ರಹ್ಮಾಂಡಂ ಪುರಂಚ - ಬ್ರಹ್ಮಾಂಡಭುವನವನ್ನು ಸಹ, ಸೃಜತಿ 
= ಸೃಷ್ಟಿ ಮಾಡುವನೋ, ತತಃ - ಅನಂತರ, ಅಬ್ಬಜಾದಿವಿಬುಧಾನ್‌ ಎ ಕಮಲೋದ್ಧವನಾದ ಬ್ರಹ್ಮ ದೇವರೇ ಮೊದಲಾದ 
ದೇವತೆಗಳನ್ನು ಸೃಷ್ಟ್ವಾ - ಸೃಷ್ಟಿ ಮಾಡಿ, ಅಂತತಃ - ಪ್ರಲಯಕಾಲದಲ್ಲಿ ಹರತಿ ನಾಶಗೊಳಿಸುವನೋ, ಪೂರ್ವವತ್‌ ಎ 
ಮೊದಲಿನಂತೆ ಅಸ್ಯ - ಈ, ಸರ್ವಜಗತಃ - ಸಕಲ ಜಗತ್ತಿನ, ಸ್ಪಷ್ಟು - ಸೃಷ್ಟಿ ಕರ್ಷನಾದ, ಯಃ - ಶ್ರೀನಾರಾಯಣನು, 
ಮತ್ಸ್ಯಾದಿರೂಪೋ - ಮತ್ನಾದ್ಯನೇಕರೂಪನು, ಅಭವತ್‌ - ಆದನೋ, ದಶರಥಾತ್‌ ೬ ದಶರಥ ಮಹಾರಾಜನ 
ದಶೆಯಿಂದ. ಅನುಜಾನ್ವಿತಃ - ಲಕ್ಷ್ಮಣಾದಿ ಅನುಜರಿಂದೊಡಗೂಡಿ, ರಾಮಃ ಅಭವತ್‌ - ಶ್ರೀರಾಮನಾದನೋ, ಸಃ 5 
ಅಂಥ, ಶ್ರೀಪತಿಃ - ಕಮಲಾಪತಿಯು, ನಃ - ನಮ್ಮನ್ನು, ಪಾಯಾತ್‌ - ಕಾಪಾಡಲಿ. | 


ತಾತ್ಸರ್ಯ :- ಸೃಷ್ಟಿಗೆ ಮೊದಲು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ದರೆಂಬ ನಾಲ್ಕು ರೂಪಯುಕ್ತನಾದ 
ಶ್ರೀಮನ್ನಾರಾಯಣನು ಪೂರ್ವಕಲ್ಪದ ಕ್ರಮವನ್ನು ಅನುಸರಿಸಿ ಸೂಕ್ಷ್ಮರೂಪದಿಂದ ಬ್ರಹ್ಮಾದಿದೇವತೆಗಳನ್ನೂ ಬ್ರಹ್ಮಾಂಡ- 
ವನ್ನೂ ಸೃಷ್ಟಿಮಾಡಿ ಅನಂತರ ಕಮಲೋದ್ಧವನಾದ ಶ್ರೀಬ್ರಹ್ಮದೇವರೇ ಮೊದಲಾದ ದೇವತೆಗಳನ್ನು ಸೃಜಿಸಿ, ಕೊನೆಗೆ 
ಪ್ರಳಯಕಾಲದಲ್ಲಿ ಸರ್ವವನ್ನೂ ನಾಶಪಡಿಸುವನು. ಮತ್ತೆ ಮೊದಲಿನಂತೆ ಈ ಸಕಲ ಜಗತ್ತಿನ ಸೃಷ್ಟಿಕರ್ತನಾದ ಶ್ರೀನಾರಾ- 
ಯಣನು ಮತ್ತ್ಯ ಕೂರ್ಮಾದಿ ಅನೇಕ ರೂಪನೂ, ದಶರಥನ ದಶೆಯಿಂದ ಲಕ್ಷ್ಮಣಾದಿ ಸಹೋದರರಿಂದೊಡಗೂಡಿ 


ಶ್ರೀರಾಮಚಂದ್ರನೆಂಬ ಹೆಸರಿನಿಂದ ಅವತಾರ ಮಾಡಿದನು. ಅಂಥ ಶ್ರೀಲಕ್ಷ್ಮೀಪತಿಯು ನಮ್ಮನ್ನು ಕಾಪಾಡಲಿ ಎಂದು ಭಾವ. 
ಶ್ರೀಗುರುರಾಜರು ಈಗ ನಾಲ್ಕನೆಯ ಅಧ್ಯಾಯದ ಅರ್ಥವನ್ನು ""ಯದ್ವ್ಯೃದ್ದಿ' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 
ಚತುರ್ಥಾಧ್ಯಾಯ :- 
ಯದ್ವೃದ್ದಿರ್ಜನಮೋಹಿನೀ ಮುದಮಿತಾ ಯದ್ಧರ್ಶನಾತಬ್ಯನಾಃ 
ಯೇನಾರ್ಥಿಪ್ರಿಯಕಾರಿಣಾ ನಿಶಚರೀ ಹಂತ್ರಾ ಕ್ರತೂ ರಕ್ಷಿತಃ । 
ಯೋಕಹಲ್ಫ್ಯಾಂ ಸಪತಿಂ ವ್ಯಧಾದ್ದರಧನುರ್ಭಂಕ್ತಾ ವ ವಹಜ್ಞಾನಕೀಂ 
ಜೇತಾ ವರ್ತೃನಿ ಭಾರ್ಗವಸ್ಯ ನಗರೀಂ ರಾಮೋ ಗತೋತವ್ಯಾತಮಾಮ್‌ ॥ 4 ॥ 
ಅನ್ಹಯಾರ್ಥ :- ಯಸ್ಯ - ಯಾವ ರಾಮಚಂದ್ರನ, ವೃದ್ಧೀ ಹ ಅಭಿವೃದ್ಧಿಯು, ಜನಮೋಹಿನೀ - ಜನ 
= ಮಂದಜನರಿಗೆ, ಮೋಹಿನೀ - ಅನ್ಯಥಾಜ್ಞಾ ನಸಂಪಾದಕವೋ, ಯಸ್ಯ ಎ ಯಾವ ಶ್ರೀರಾಮನ, ದರ್ಶನಾತ್‌ - 
ದರ್ಶನದಿಂದ, ಸಜ್ಜನಾಃ ಎ ಸುಜನರು, ಮುದಮಿಶಾಃ ಎ ಅಧಿಕಾನಂದವನ್ನು ಪಡೆದರೋ, ಅರ್ಥಿಪ್ರಿಯಕಾರಿಣಾ - ಅರ್ಥಿ 


= ಅರ್ಥಿಯಾದ ವಿಶ್ವಾಮಿತ್ರ ಮುನಿಗಳಿಗೆ, ಪ್ರಿಯಕಾರಿಣಾ - ಹಿತವನ್ನುಂಟುಮಾಡಿದ, ನಿಶಚರೀ ಹಂತ್ರಾ - ತಾಟಕಿ, 
ಸುಬಾಹು ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿದ, ಯೇನ - ಯಾವ ರಾಮನಿಂದ ಕ್ರತೂ (ಕ್ರತುಃ) - ಯಜ್ಞವು, 


Rarest Archiver 


ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗಹಃ | 105 


ರಕ್ಷಿತಃ ಎ ರಕ್ಸಿಸಲ್ಲಟ್ನತೋ, ಯಃ ಎ ಯಾವನು, ಅಹಲ್ಯಾಂ - ಪತಿಯ ಶಾಪದಿಂದ ಶಿಲಾರೂಪಳಾಗಿದ್ದ ಗೌತಮರ 
ಪತ್ನಿಯಾದ ಸಾಧ್ವಿಯಾದ ಅಹಲ್ಯಾದೇವಿಯನ್ನು ಸಪತಿಂ - ದರ್ಶನ ಮಾತ್ರದಿಂದ ಶಾಪಮೋಚನಮಾಡಿ ಮತ್ತೆ 
ಸ್ಟೀಯನ್ನಾಗಿಸಿ ಪತಿಯಾದ ಗೌತಮ - ಭೋಗ್ಯಳನ್ನಾಗಿ ಮಾಡಿದನೋ, ಯಃ - ಯಾರು, ಹರಧನುಃ - ರುದ್ರದೇವರ 
ಧನುಸನ್ನು ಭಂಕ್ಹ್ವಾ - ಛೇದಿಸಿ (ಮುರಿದು), ಜಾನಕೀಂ - ಜನಕಪುತ್ರಿಯಾದ ಸೀತಾದೇವಿಯನ್ನು ಆವಹತ್‌ ಎ 
ವಿವಾಹವಾದನೋ ವರ್ತೃನಿ ಎ ಮಾರ್ಗಮಧ್ಯದಲ್ಲಿ ಭಾರ್ಗವಸ್ಯ ಷಿ ಪರಶುರಾಮದೇವರನ್ನು ಜೇತಾ - ಜಯಿಸಿದನೋ, 
ನಗರೀಂ ಎ ಅಯೋಧ್ಯಾಪುರಿಯನ್ನು ಗತಃ - ಹೊಂದಿದ, ಸಃ - ಅಂತಹ, ರಾಮಃ - ಶ್ರೀ ರಾಮಚಂದ್ರನು, ಮಾಂ ಎ 
ನನ್ನನ್ನು ಅವ್ಯಾತ್‌ - ಕಾಪಾಡಲಿ. 

ತಾತ್ಪರ್ಯ :- ಶ್ರೀ ರಾಮನು ಶುಕ್ಗಪಕ್ಷದ ಚಂದ್ರಮನಂತೆ ಅಭಿವೃದ್ಧನಾದುದು, ಕೇವಲ ಆಜ್ಞ ಜನರಿಗೆ 
ಅನ್ಯಥಾಜ್ಞಾನವನ್ನು ಹುಟ್ಟಸಲೆಂದೇ ವಿನಃ ಮಹತೋಮಹೀಯನಾದ ಆ ಪ್ರಭುವಿಗೆ ವೃದ್ಧಿಹ್ರಾಸಾದಿಗಳಿಲ್ಲ ಲೋಕದ ಸಕಲ 
ಸಜ್ಜನರೂ ಶ್ರೀರಾಮನ ದರ್ಶನ ಮಾತ್ರದಿಂದ ಅಮಂದಾನಂದ ತುಂದಿಲರಾಗುತ್ತಿದ್ದರು. ವಿಶ್ವಾಮಿತ್ರ ಯಷಿಯು ಯಜ್ಞ 
ರಕ್ಷಣೆಗಾಗಿ ಶ್ರೀರಾಮನನ್ನು ಕಳುಹಿಸಬೇಕೆಂದು ಬೇಡಲು ತಂದೆಯ ಅಪ್ಪಣೆಯಂತೆ ಲಕ್ಷ್ಮಣನೊಡನೆ ವಿಶ್ವಾಮಿತ್ರನ ಜೊತೆಗೆ 
ಹೊರಟು ಅರ್ಥಿಯಾದ ವಿಶ್ವಾಮಿತ್ರನಿಗೆ ಪ್ರಿಯವನ್ನುಂಟುಮಾಡಿ, ತಾಟಕಿ, ಸುಬಾಹು ಮುಂತಾದ ರಾಕ್ಷಸರನ್ನು ಸಂಹರಿಸಿ 
ಅವರ ಯಜ್ಞವನ್ನು ರಕ್ಷಿಸಿದನು. ಸೀತಾವಿವಾಹ ವಿಚಾರವರಿತು ಗುರುಗಳೊಡನೆ ಹೊರಟ ಶ್ರೀರಾಮನು ಹಿಂದೆ 
ಇಂದ್ರದೇವರು ಗೌತಮರ ವೇಷಧರಿಸಿ ಮೋಸದಿಂದ ಬಲಾತ್ಕಾರವಾಗಿ ಅಹಲ್ಯಾದೇವಿಯೊಡನೆ ವಿಹರಿಸಿದ ವಿಚಾರವನ್ನು 
ಜ್ಞಾನದೃಷಿಯಿಂದ ತಿಳಿದು ಕುಪಿತರಾದ ಗೌತಮರು ಕಲ್ಲಾಗೆಂದು ಶಾಪಕೊಡಲು ಅಹಲ್ಯಾದೇವಿಯು ಪತಿಶಾಪದಿಂದ 
ಬಹುಕಾಲದಿಂದ ಶಿಲಾರೂಪಳಾಗಿ ಕಷ್ಟಪಡುತ್ತಿರಲು ಶ್ರೀರಾಮನು ತನ್ನ ದರ್ಶನ ಮಾತ್ರದಿಂದ ಆಹಲ್ಕೆಯ ಶಾಪ 
ಮೋಚನಮಾಡಿ ಮತ್ತೆ ಅವಳನ್ನು ಮಾನವಳನ್ನಾಗಿ ಮಾಡಿ ದೋಷರಹಿತಳಾದ, ಸಾಧ್ವಿಯಾದ ಅಹಲ್ಯಾದೇವಿಯನ್ನು ಮತ್ತೆ 
ಗೌತಮರೊಡನೆ ಸೇರಿಸಿ ಅವರು ಸುಖದಿಂದಿರುವಂತೆ ಮಾಡಿದನು. ಜನಕರಾಯನ ಪಟ್ಟಣದಲ್ಲಿ ಸ್ವಯಂವರದ 
ಪಣವಾಗಿದ್ದ ಶ್ರೀಶಿವಧನುವನ್ನು ಲೀಲಾಜಾಲವಾಗಿ ಮುರಿದು ಜಾನಕಿಯನ್ನು ವಿವಾಹವಾದನು. ನಂತರ ತಂದೆತಾಯಿ- 
ಯರು, ಬಂಧು ಬಾಂಧವರೊಡನೆ ಅಯೋಧ್ಯೆಗೆ ಹೊರಟು ಪ್ರಯಾಣ ಬೆಳೆಸುತ್ತಿರುವಾಗ ಮಾರ್ಗಮಧ್ಯದಲ್ಲಿ ಬಂದ 
ಪರಶುರಾಮರು ವೈಷ್ಣವ ಧನುವನ್ನಿತ್ತು ಇದನ್ನು ಹೆದೆಯೇರಿಸು ನೋಡೋಣವೆನಲು ಸುಲಭವಾಗಿ ಹೆದೆಯೇಿಸಿ 
ಪರಶುರಾಮರನ್ನು ಜಯಿಸಿ ಅಯೋಧ್ಯೆಗೆ ಬಂದು ಅಲ್ಲಿ ಪತ್ನಿಯಾದ ಸೀತಾದೇವಿಯೊಡನೆ ಬಹುಕಾಲ ವಿಹರಿಸುತ್ತಾ 
ಸುಖವಾಗಿದ್ದನು. ಇಂಥ ಶ್ರೀ ರಾಮಚಂದ್ರನು ನನ್ನನ್ನು ಕಾಪಾಡಲಿ ಎಂದು ಭಾವ. 
ಪಂಚಮಾಧ್ಯಾಯ:- 

ತ್ಯಕ್ಷಾ ರಾಜ್ಯಮಿತೋ ವನಂ ವಚನತೋ ಮಾತುಶ್ಚ ಕಾಕಾಕ್ಸಿಗಂ 

ದೃತ್ಯಂ ವ್ಯಸ್ಯ ವಿಕರ್ಣಥಫೋಣಖಚರೀಬಂಧೂನ್‌ ಖರಾದೀನ್‌ ಖಲಾನ್‌ । 

ಮಾರೀಚಂ ಚ ನಿಹತ್ಯ ರಾವಣಹೃತಾಂ ಸೀತಾಂ ವಿಚಿನ್ನನ್ನಿವ 

ಪ್ರಾಪ್ರೋ ವಾಯುಸುತೇನ ಸೂರ್ಯಜಯುಜಾ ರಾಮೋತವತಾದ್ದಂದಿತಃ ॥ 5 ॥ 


ಅನ್ಹಯಾರ್ಥ :- ಯಃ ಎ ಯಾವ ಶ್ರೀ ರಾಮನು, ಮಾತುರ್ವಚನತಃ - ತಾಯಿಯಾದ ಕೈಕೇಯೀದೇವಿಯ 
ಮಾತಿನಂತೆ, ರಾಜ್ಯಂ ಎ ತನ್ನ ರಾಜ್ಯವನ್ನು ತಕ್ನಾ 4 ನ ಬಿಟ್ಟು, ವನಮಿತಸನ್‌ ಅರಣ್ಯಕ್ಕೆ ಬಂದವನಾಗಿ, ಕಾಕಾಕ್ಚಿಗಂ = 


Rarest Archiver 


106 ಶ್ರೀಗುರುರಾಜಸಂಪುಟಮ್‌ 


ಕಾಗೆಯ ಕಣ್ಣಿನಲ್ಲಿದ್ದ ದೈತ್ಯಂಚ ಎ (ತುರಂಗಾಸುರ) ಕಾಕಾಸುರನನ್ನು ಸಹ, ವ್ಯಸ್ಯ ಎ ಸಂಹಾರ ಮಾಡಿ, ವಿಕರ್ಣ- 
ಘೋಣಖಚರೀಬಂಧೂನ್‌ - ವಿಕರ್ಣ ಘೋಣಖಚರೀ ಎ ಕತ್ತರಿಸಲ್ಪಟ್ಟ ಕಿವಿ-ಮೂಗುಗಳುಳ್ಳ ಶೂಪರ್ಣಖಿಯೆಂಬ 
ರಕ್ಕಸಿಯ, ಬಂಧೂನ್‌ - ಬಾಂಧವರನ್ನು ಖಲಾನ್‌ - ದುಷ್ಪರಾದ, ಖರಾದೀನ್‌ - ಖರದೂಷಣ - ತ್ರಿಶಿರಾದಿಗಳನ್ನೂ 
ಮಾರೀಚಂ ಚ - ಮಾರೀಚನನ್ನೂ ಸಹ, ನಿಹತ್ಯ ಎ ಸಂಹಾರಮಾಡಿ, ರಾವಣಹೃತಾಂ - ರಾವಣನಿಂದ ಅಪಹೃತಳಾದ, 
ಸೀತಾಂ - ಸೀತಾ ಪ್ರತಿಕೃತಿಯನ್ನು , ವಿಚಿನ್ಹನ್ನಿವ - ಹುಡುಕುವವನಂತೆ, ಸ್ಥಿತಃ - (ಇದ್ದವನಾಗಿ) ನಟನೆ ಮಾಡುತ್ತಾ, 
ಸೂರ್ಯಜಯುಜಾ ಎ ಸೂರ್ಯ ಪುತ್ರನಾದ ಸುಗ್ರೀವನಿಂದ ಯುಕ್ತನಾದ, ವಾಯುಸುತೇನ ಎ ವಾಯು ಪುತ್ರನಾದ 
ಹನುಮಂತನೊಡನೆ, ಪ್ರಾಸಸನ್‌ - ಸೇರಿದವನಾಗಿ, ವಂದಿತಃ - ಅವರಿಂದ ನಮಸ್ಕೃತನಾದ, ರಾಮಃ - ಶ್ರೀ ರಾಮ-, 
ಚಂದ್ರಪ್ರಭುವು, (ನಃ - ನಮ್ಮನ್ನು ಅವತಾತ್‌ - ಸಂರಕ್ಷಣ ಮಾಡಲಿ. 


ತಾತ್ಪರ್ಯ :- ತಾಯಿಯಾದ ಕೈಕೇಯಿದೇವಿಯ ವಚನದಂತೆ ಪಿತೃವಾಕ್ಕಪರಿಪಾಲನಮಾಡಲು ತನ್ನ ರಾಜ್ಯವನ್ನು 
ತ್ಯಜಿಸಿದವನಾಗಿ ಸೀತಾಲಕ್ಷ! ಣರ ಜೊತೆಗೂಡಿ ಅರಣ್ಯಕ್ಕೆ ಬಂದು, ಅಲ್ಲಿ ಕಾಗೆಯು ಸೀತಾಮಾತೆಗೆ ಮಾಡಲೆತ್ತಿಸಿದ 
ಅಪಚಾರಕ್ಕಾಗಿ ಕಾಗೆಯ ರೂಪದಲ್ಲಿದ್ದ ಜಯಂತನ ಕಣ್ಣಿನಲ್ಲಿದ್ದ (ತುರಂಗನೆಂಬ ದೈತ್ಯನನ್ನು ಕಾಕಾಸುರನನ್ನು ಸಂಹಾರ 
ಮಾಡಿ, ತನ್ನನ್ನು ಕಾಮಿಸಿಬಂದ ರಾವಣನ ತಂಗಿಯಾದ ಶೂರ್ಪಣಖಿಯೆಂಬ ರಾಕ್ಷಸಿಯ ಕಿವಿ-ಮೂಗುಗಳನ್ನು 
ಲಕ್ಷ್ಮಣನಿಂದ ಛೇದನಮಾಡಿಸಿ, ಅವಳ ಬಂಧುಗಳಾದ ದುಷ್ಪರಾದ ಖರದೂಷಣ ತ್ರಿಶೀರ್ಷಾದಿಗಳನ್ನು ಸಮುದ್ರಕ್ಕೆಸೆದು 
ಸಂಹಾರ ಮಾಡಿ; ರಾಮಚಂದ್ರನು ತನ್ನ ತಂಗಿಯಾದ ಶೂರ್ಪಣಖಿಯ ಅಪಮಾನ ಮಾಡಿದನೆಂಬ ಕೋಪದಿಂದ 
ರಾವಣನು ಸೀತಾ ಪ್ರತಿಕೃತಿಯನ್ನು ಅಪಹರಿಸಿಕೊಂಡು ಹೋಗಲು, ಪ್ರಿಯಪತ್ನಿಯ ವಿರಹದಿಂದ ಅವಳನ್ನು 
ಹುಡುಕುವವನಂತೆ ನಟಿಸುತ್ತಾ ಕಿಷ್ಠಿಂಧೆಯಲ್ಲಿ ಸೂರ್ಯಪುತ್ರನಾದ ಸುಗ್ರೀವನಿಂದ ಸಹಿತನಾಗಿ ತನ್ನ ದರ್ಶನಕ್ಕಾಗಿ ಬಂದ 
ಶ್ರೀವಾಯುಸುತನಾದ ಹನುಮಂತದೇವರೊಡನೆ ಸೇರಿ ಅವರಿಂದ ನಮಸ್ಕೃತನಾದ ಶ್ರೀ ರಾಮಚಂದ್ರ ದೇವರು ನಮ್ಮನ್ನು 
ಕಾಪಾಡಲಿ ಎಂದು ಭಾವ. 


ಷಷ್ಠಾಧ್ಯಾಯ:- | 
ಸುಗ್ರೀವೇಣ ಸಖಿತ್ತಮಾಪ್ಯ ಶಪಥಂ ಕೃತ್ವಾ ವಧೇ ವಾಲಿನಃ 
ತಾಲಾನ್‌ ಸಪ್ತ ವಿಭಿದ್ಯ ವಾಲಿನಿಧನಂ ಕೃತ್ವಾ ಸರಾಜ್ಯೇ ಸ್ಥಿತಮ್‌ । 
ಮಾರ್ತಾಂಡಿಂ ಚ ವಿಧಾಯ ಮಾರುತಿಯುಜಾ ಯಾಮ್ಯಾಂ ದಿಶಂ ಗಚ್ಛತಾ 
ಸೀತಾನ್ವೇಷಣಮಿಚ್ಛತಾಬ್ದಿತರಣೇ ರಾಮೋತವತಾತ್ತಂಸ್ಕುತಃ ॥ 6 ॥ 
ಅನ್ವಯಾರ್ಥ :- ಸುಗ್ರೀವೇಣ = ಸುಗ್ರೀವನೊಡನೆ, ಸಖಿತ್ವಂ ಈ ಮೈತ್ರೀಭಾವವನ್ನು — (ಮಿತ್ರತ್ವವನ್ನು, ಆಪ್ಯ ಣೆ 


ಹೊಂದಿ, ವಾಲಿನಃ - ವಾಲಿಯ, ವಧೇ = ಸಂಹಾರ ವಿಷಯದಲ್ಲಿ ಶಪಥಂ ಎ ಪ್ರತಿಜ್ಞೆಯನ್ನು ಕೃತ್ವಾ - ಮಾಡಿ, 


ಸಪ್ತತಾಲಾನ್‌ - ಏಳು ತಾಲವೃಕ್ಷಗಳನ್ನು ವಿಭಿದ್ಯ-ಛೇದಿಸಿ, ವಾಲಿ ನಿಧನಂ - ವಾಲಿಯ ಸಂಹಾರ (ವಧೆ)ವನ್ನು ಕೃತ್ವಾ ಎ 
ಮಾಡಿ, ಮಾರ್ತಾಂಡಿಂ ಎ ಸೂರ್ಯಪುತ್ರನಾದ ಸುಗ್ರೀವನನ್ನು ಸ್ವರಾಜ್ಯೇ - ಅವನದಾದ ಕಪಿರಾಜ್ಯದಲ್ಲಿ ಸ್ಥಿತಂವಿಧಾಯ | 
ಅಧಿಪತಿಯಾಗಿರುವಂತೆ ಮಾಡಿ, ಯಾಮ್ಯಾಂದಿಶಂ - ದಕ್ಷಿಣ ದಿಕ್ಕನ್ನು ಕುರಿತು, ಗಚ್ಛತಾ = ಹೋಗುತ್ತಿರುವ, 
ಸೀತಾನ್ವೇಷಣಮಿಚ್ಛತಾ = ಸೀತಾದೇವಿಯನ್ನು ಹುಡುಕಲಿಚ್ಛಿಸಿದ, ಮಾರುತಿಯುಜಾ = ಹನುಮಂತ ದೇವರಿಂದ 


Rarest Archiver 


ಶ್ರೀಮನ್ಮಹಾಭಾರತತಾತ್ವ್ಪರ್ಯನಿರ್ಣಯಭಾವಸಂಗ್ರಹಃ 107 


ಯುಕ್ತವಾದ ಕಪಿಸ್ಫೆನ್ಕದಿಂದ, ಅಬ್ಬಿತರಣೇ ಎ = ಸಮುದ್ರತರಣ ಕಾಲದಲ್ಲಿ ಸಂಸ್ಕುತಃ - ಚೆನ್ನಾಗಿ ಸ್ತುತನಾದ, ರಾಮಃ - ಶ್ರೀ 
ರಾಮಚಂದ್ರನು, ಅವತಾತ್‌ ಎ ರಕ್ಷಣ ಮಾಡಲಿ. 

ತಾತ್ಪರ್ಯ :- ಶ್ರೀ ರಾಮಚಂದ್ರನು ಸುಗ್ರೀವನ ಮಿತ್ರತ್ವವನ್ನು ಪಡೆದು ವಾಲಿಯನ್ನು ಸಂಹರಿಸುವುದಾಗಿ ಪ್ರತಿಜ್ಞೆ 
ಮಾಡಿ, ವಾಲಿಯನ್ನು ಸಂಹಾರಮಾಡಿ ಕಪಿರಾಜ್ಯದಲ್ಲಿ ಸೂರ್ಯಪುತ್ರನಾದ ಸುಗ್ರೀವನನ್ನು ಸಂಸ್ಥಾಪಿಸಿದನು. ಅನಂತರ 
ಸುಗ್ರೀವನ ಅಪ್ಪಣೆಯಂತೆ ಸಕಲ ವಾನರರೂ ಶ್ರೀ ಹನುಮಂತ ದೇವರಿಂದ ಕೂಡಿ ಸೀತಾದೇವಿಯನ್ನು ಹುಡುಕಬಯಸಿ 
ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ಅಗಾಧವಾದ ಸಮುದ್ರವನ್ನು ಕಂಡು ಸಮುದ್ರಲಂಘನ ಸಮಯದಲ್ಲಿ ಶ್ರೀರಾಮ- 
ಚಂದ್ರದೇವರನ್ನು ಬಹು ಭಕ್ತಿಪೂರ್ವಕವಾಗಿ ಸ್ತೋತ್ರಮಾಡಿದರು. ಹೀಗೆ ಕಪಿವೀರರಿಂದ ಸಂಸ್ತುತನಾದ ಶ್ರೀರಾಮ- 
ಚಂದ್ರಪ್ರಭುವು ನಮ್ಮನ್ನು ರಕ್ಷಿಸಲಿ ಎಂದು ಭಾವ. 


ಶ್ರೀಗುರುರಾಜರು ಈಗ ಮಹಾಭಾರತ ತಾತ್ಟರ್ಯ ನಿರ್ಣಯದ ಏಳನೆಯ ಅಧ್ಯಾಯ ಕಥಾಭಾಗವನ್ನು ""ಯಸ್ಯ'' 
ಎಂಬ ಶ್ಲೋಕದಿಂದ ಸಂಗ್ರಹಿಸುತ್ತಾರೆ :- 


ಯಸ್ಕ ಶ್ರೀಹನುಮಾನನುಗ್ರಹಬಲಾತ್ರೀರ್ಣಾಂಬುಧಿರ್ಲೀಲಯಾ 

ಲಂಕಾಂ ಪ್ರಾಪ್ಯ ನಿಶಾಮ್ಯ ರಾಮದಯಿತಾಂ ಭಂಕ್ಟ್ವಾ ವನಂ ರಾಕ್ಸಸಾನ್‌ । 
ಅಕ್ಷಾದೀನ್ನಿನಿಹತ್ಯ ವೀಕ್ಸ್ಯದಶಕಂ ದಗ್ಹ್ವಾ ಪುರೀಂ ತಾಂ ಪುನಃ 

ತೀರ್ಣಾಬ್ದಃ ಕಪಿಭಿರ್ಯುತೋ ಯಮನಮತ್ತಂ ರಾಮಚಂದ್ರಂ ಭಜೇ ॥ 7 ॥ 


ಅನ್ವಯಾರ್ಥ :- ಯಸ್ಯ - ಯಾವ ಶ್ರೀ ರಾಮಚಂದ್ರಪ್ರಭುವಿನ ಅನುಗ್ರಹಬಲಾತ್‌ - ಅನುಗ್ರಹಬಲದಿಂದ, 
ಹನುಮಾನ್‌ - ಶ್ರೀ ಹನುಮಂತ ದೇವರು, ಲೀಲಯಾ  ಕ್ರೀಡೆಯಿಂದಲೇ, ತೀರ್ಣಾಂಬುಧಿಃ - ಸಮುದ್ರವನ್ನು 
ದಾಟಿದವರಾಗಿ, ಲಂಕಾಂ - ಲಂಕಾಪಟ್ಟಣವನ್ನು ಪ್ರಾಪ್ಯ - ಹೊಂದಿ (ಸೇರಿ), ರಾಮದಯಿತಾಂ - ಸೀತಾಕೃತಿಯನ್ನು 
ನಿಶಾಮ್ಯ - ನೋಡಿ, ವನಂ - ಅಶೋಕವನವನ್ನು ಭಂಕ್ಲ್ಯ್ವಾ - ಭಂಗಗೊಳಿಸಿ, ಅಕ್ಟಾದೀನ್‌ ರಾಕ್ಚಸಾನ್‌ ಎ ಅಕ್ಬಕುಮಾರನೇ 
ಮೊದಲಾದ ರಾಕ್ಷಸರನ್ನು ವಿನಿಹತ್ಯ - ಸಂಹಾರಮಾಡಿ, ದಶಕಂ - ರಾವಣನ ಲಂಕೆಯನ್ನು, ದಗ್ಹ್ಯಾ - ದಹಿಸಿ 
(ಸುಟ್ಟುಹಾಕಿ), ಪುನಃ - ಮತ್ತೆ, ತೀರ್ಣಾಬ್ಬಿಃ ಸನ್‌ ಎ ಸಾಗರವನ್ನು ದಾಟಿದವರಾಗಿ, ಕಪಿಭಿರ್ಯುತಸನ್‌ - ವಾನರರಿಂದ 
ಕೂಡಿದವರಾಗಿ, ಯಂ - ಯಾವ ದೇವನನ್ನು ಅನಮತ್‌ - ನಮಸ್ಕರಿಸಿದರೋ, ತಂ - ಅಂಥ, ರಾಮಚಂದ್ರಂ - ಶ್ರೀ 
ರಾಮಚಂದ್ರ ದೇವರನ್ನು ಭಜೇ ಎ ಭಜಿಸುತ್ತೇನೆ. 

ತಾತರ್ಯ :- ಶ್ರೀ ಹನುಮಂತದೇವರು ವಾನರರ ಪ್ರಾರ್ಥನೆಯಂತೆ ಶ್ರೀ ರಾಮಚಂದ್ರದೇವರ ಅನುಗ್ರಹ- 
ಸತ್‌ ತಳಾ ಮಹಾಸಮುದ್ರವನ್ನು ದಾಟಿ, ಲಂಕಾನಗರಕ್ಕೆ ಹೋಗಿ, ಶ್ರೀರಾಮನ ಮಡದಿಯಾದ ಶ್ರೀ 
ಸೀತಾದೇವಿಯ ಪ್ರತಿಕೃತಿಯನ್ನು ದರ್ಶನಮಾಡಿ, ಅಶೋಕವನವನ್ನು ಧ್ವ ಜು ರಾವಣನ ಮಗನಾದ ಅಕ್ಬಕುಮಾರನೇ 
ಮೊದಲಾದ ರಾಕ್ಷಸರುಗಳನ್ನು ಸಂಹಾರ ಮಾಡಿ, ದಶಕಂಠನಾದ ರಾವಣನನ್ನು ನೋಡಿ ಆ ಲಂಕಾಪಟ್ಟಣವನ್ನು ಸುಟ್ಟುಮತ್ತೆ 
ವಿಸ್ತೀರ್ಣನಾದ ಸ ಸಮುದ್ರವನ್ನು ದಾಟಿ, ವಾನರರಿಂದೊಡಗೂಡಿ ಬಂದು ಶ್ರೀ ರಾಮಚಂದನಿಗೆ ನಮಸ್ಕರಿಸಿದರು. pe 
ರಘುಕುಲಲಲಾಮನಾದ ಶ್ರೀ ರಾಮಚಂದ್ರನನ್ನು ಭಜಿಸುತ್ತೇನೆ ಎಂದು ಭಾವ. 


Rarest Archiver 


108 ಶ್ರೀಗುರುರಾಜಸಂಪುಟಮ್‌ 


ಶ್ರೀಗುರುಸಾರ್ವಭೌಮರು ಮಹಾಭಾರತ ತಾತರ್ಯ ನಿರ್ಣಯದ ಎಂಟನೆಯ ಅಧ್ಯಾಯಾರ್ಥವನ್ನು ""ಸಿಂಧುಂ 
ದಕ್ಷಿಣಮಾಗತೋ'' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 


ತ ಆ 
ಅಷ್ಟಮಾಧ್ಯಾ ಯ. 


ಸಿಂಧುಂ ದಕ್ಷಿಣಮಾಗತೋ ದಶಮುಖಭ್ರಾತ್ರಿಷದೋತಭ್ಯರ್ಥಿತೋ 
ಸ್ಥ 


ಲ ಲಿ 


ಬದಾ _ಸೇತುಮವಾಪ್ನ ರಾಕಸಪುರೀಂ ನೆನ್ನೆ: ಕಪೀನಾಂ ಯುತಃ । 
ಎವ ರ ಲ'ರೆಲ 


ಹತ್ತೇಂದ್ರಾರಿಕರೀರಕರ್ಣದಶಕಾದೀನ್‌ ರಾಕ್ಷನಾನ್‌ ಜಾನಕೀ- 
ಮಾದಾಯಾಪ್ಯ ಪುರೀಂ ಸಧಾಜ್ಯಪದವೀಂ ಪಾಪ್ಲೋತವತಾದ್ರಾಘವಃ ॥ 8 ॥ 


ಅನ್ವಯಾರ್ಥ :- ಯಃ - ಯಾವ ಶ್ರೀರಾಮಚಂದ್ರನು, ದಕ್ಷಿಣಂ ಸಿಂಧುಂ: ದಕ್ಷಿಣಸಮುದ್ರಕ್ಕೆ ಆಗತಃ ಎ 
ಪ್ರಾಪ್ತನಾಗಿ, ದಶಮುಖಭ್ರಾತ್ರಿಷ್ಟದಃ - ರಾವಣನ ಅನುಜನಾದ ವಿಭೀಷಣನ ಇಷ್ಟವನ್ನು ಪೂರ್ಣಮಾಡಿ, ಅಭ್ಯರ್ಥಿತಃ 
(ಸಿಂಧುನೇತಿ ಶೇಷು) = ಸಮುದ್ರರಾಜನಿಂದ ಪ್ರಾರ್ಥಿತನಾಗಿ, ಸೇತುಂ ಬಧ್ವಾ ಎ ಸೇತುಬಂಧನಮಾಡಿ, ರಾಕ್ಟಸಪುರೀಂ ತ 
ಲಂಕಾಪಟ್ಟಣವನ್ನು ಆಪ್ಯ - ಸೇರಿ (ಹೊಂದಿ), ಕಪೀನಾಂಸ್ಕೆನ್ಕೈಃ - ವಾನರಸೇನೆಗಳಿಂದ, ಯುತರ್ಸ್ಸ ಎ ಯುಕ್ತನಾಗಿ, 
ಇಂದ್ರಾರಿಕರೀರಕರ್ಣದಶಕಾದೀನ್‌ - ಇಂದ್ರಾರಿ - ದೇವೇಂದ್ರನ ರಿಪುವಾದ ಇಂದ್ರಜಿತ್ತು, ಕರೀರಕರ್ಣ ವ ಕುಂಭಕರ್ಣ, 
ದಶಕಾದೀನ್‌ - ದಶಕಂಠನಾದ ರಾವಣನೇ ಮೊದಲಾದ, ರಾಕ್ಸಸಾನ್‌ ಎ ರಕ್ಕಸರನ್ನು ಹತ್ವಾ = ಸಂಹಾರ ಮಾಡಿ. ಜಾನಕೀಂ 
= ಸೀತಾಕೃತಿಯನ್ನು ಆದಾಯ = ಕರೆದುಕೊಂಡು, ಪುರೀಂ ಎ ಅಯೋಧ್ಯಾ ಪಟ್ಟಣವನ್ನು ಆಪ್ಯ - ಹೊಂದಿ (ಸೇರಿ), 
ಸ್ವರಾಜ್ಯಪದವೀಂ ಪ್ರಾಪ್ತಃ - ತನ್ನದಾದ ಅಯೋಧ್ಯಾರಾಜ್ಯಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ಷನಾದನೋ, ರಾಘವಃ - ಅಂಥ ಶ್ರೀ 
ರಾಮಚಂದ್ರ ಪ್ರಭುವು, ಅವತಾತ್‌ - ನಮ್ಮನ್ನು ರಕ್ಷಣೆಮಾಡಲಿ. ' 


ತಾತ್ತರ್ಯ :- ಅನಂತರ ಶ್ರೀ ರಾಮಚಂದ್ರನು ದಕ್ಷಿಣ ಸಮುದ್ರಕ್ಕೆ ಬಂದು ಅಲ್ಲಿಗೆ ತನಗೆ ಶರಣಾಗತನಾಗಿಬಂದ 
ರಾವಣನ ಸಹೋದರನಾದ ವಿಭೀಷಣನನ್ನು ಮಿತ್ರನನ್ನಾಗಿ ಸ್ವೀಕರಿಸಿ ಅವನ ಇಷ್ಟವನ್ನು ಪೂರ್ಣಮಾಡಿ ಸಮುದ್ರರಾಜನ 
ಪ್ರಾರ್ಥನೆಯಂತೆ ಸೇತುಬಂಧನಮಾಡಿ ಕಪಿಸೈನ್ಯಗಳಿಂದ ಯುಕ್ತನಾಗಿ ಲಂಕಾಪಟ್ಟಣವನ್ನು ತಲುಪಿ, ಕಪಿಸೇನೆಯೊಡನೆ ಸೇರಿ 
ಯುದ್ಧ ಮಾಡಿ ಇಂದ್ರಜಿತ್ತು, ಕುಂಭಕರ್ಣ, ರಾವಣನೇ ಮೊದಲಾದ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಿ, ಸೀತಾ- 
ಕೃತಿಯನ್ನು ಕರೆದುಕೊಂಡು ಅಯೋಧ್ಯಾ ಪಟ್ಟಣಕ್ಕೆ ದಯಮಾಡಿಸಿ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದನು. 
ಇಂಥ ಶ್ರೀ ರಘುಪತಿಯು ನಮನ್ನು ಕಾಪಾಡಲಿ ಎಂದು ಭಾವ. 

ಈಗ ಶ್ರೀ ರಾಘವೇಂದ್ರಗುರುಸಾರ್ವಭೌಮರು ""ಮಹಾಭಾರತ ತಾತ್ಪರ್ಯ ನಿರ್ಣಯ''ದ ಒಂಬತ್ತನೆಯ 
ಅಧ್ಯಾಯಾರ್ಥವನ್ನು "ಪ್ರಾಪ್ತಃ' ಎಂಬ ಪದ್ಯದಿಂದ ಸಂಗ್ರಹಿಸಿ ನಿರೂಪಿಸುತ್ತಾರೆ:- 


ಒಂಭತ್ತನೆ ಅಧ್ಯಾಯ:- 


ಪ್ರಾಪ್ತಃ ಸಾಮ್ರಾಜ್ಯಲಕ್ಷ್ಮೀಂ ಪ್ರಿಯತಮಭರತಂ ಯೌವರಾಜ್ಯೇಇಭಿಷಿಚ್ಯ 
ಸ್ಟೀಯಾನ್‌ ರಕ್ಸನ್‌ ಸುತೌ ದೌ ಜನಕದುಹಿತರಿ ಪ್ರಾಪ್ಯ ಯಜ್ಞ್ವೈರ್ಯಜನ್‌ ಸ್ವಮ್‌ | 


Rarest Archiver 


ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗಹಃ 109 


ಸೀತಾಹೇತೋರ್ವಿಮೋಹ್ಯ ಕಿತಿಜದಿತಿಸುತಾನರ್ಥಿತೋ ದೇವಸಂಘೈೆಃ 
ಸದ್ದಿರ್ಯಕ್ರೋ ಹನೂಮದ್ದರದ ಉಪಗತಃ ಸಂ ಹದಂ ಪಾತು ರಾಮಃ ॥ 9 ॥ 


. ಅನ್ವಯಾರ್ಥ :- ಸಾಮ್ರಾಜ್ಯಲಕ್ಷ್ಮೀಂಪ್ರಾಪುಸ್ತನ್‌ - ಅಯೋಧ್ಯಾ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ಕ- 
ರಾದವರಾಗಿ, ಯೌವರಾಜ್ಯೇ - ಯುವರಾಜಪದದಲ್ಲಿ ಪ್ರಿಯತಮಭರತಂ - ಪರಮಪ್ರೀತ್ಯಾಸದನಾದ ಭರತನನ್ನು 
ಅಭಿಷಿಚ್ಯೆ ಎ ಪಟ್ಟಾಭಿಷೇಕ ಮಾಡಿ ನಿಯಮಿಸಿ, ಸ್ಟೀಯಾನ್‌ ಎ ತನ್ನವರಾದ ಬಂಧುಬಾಂಧವಾದಿ ಸಮಸ್ತ ಜನರನ್ನೂ 
ರಕ್ಶನ್‌ಸನ್‌ - ರಕ್ಷಣೆ ಮಾಡುವವನಾಗಿ, ಜನಕದುಹಿತರಿ - ಜನಕಮಹಾರಾಜನ ಕುಮಾರಿಯಾದ ಶ್ರೀ ಸೀತಾದೇವಿಯಲ್ಲಿ 
ದ್ರೌಸುತೌ = ಇಬ್ಬರು ಮಕ್ಕಳನ್ನು ಪ್ರಾಪ್ಯ = ಹೊಂದಿ (ಪಡೆದು), ಯಜ್ಞೈಃ ಎ ಅನೇಕ ಯಜ್ಞಗಳಿಂದ, ಸ್ವಂ ದ ತನ್ನನ್ನೇ 
ಕುರಿತು ಯಜನ್‌ಸನ್‌ ಇ ಯಾಗ ಮಾಡುವವನಾಗಿ, ಸೀತಾಹೇತೋಃ ಎ ಸೀತೆಯ ಕಾರಣವಾಗಿ (ಸೀತೆಗಾಗಿ) 
ಭೂಮಿಯಲ್ಲಿ ಉತ್ಪನ್ನಾನ್‌ ಹ ಹುಟ್ಟಿದ, ದೈತ್ಯಾನ್‌ - ದೈತ್ಯರುಗಳನ್ನು ವಿಮೋಹ್ಯ ಷ್‌ ಮೋಹಗೊಂಡವರನ್ನಾಗಿ ಮಾಡಿ, 
ದೇವಸಂಘೈೆಃ - ದೇವತೆಗಳ ಸಮೂಹದಿಂದ, ಅರ್ಥಿತಸನ್‌ - ಪ್ರಾರ್ಥಿತನಾದವನಾಗಿ, ಸದ್ದಿರ್ಯುಕ್ತಃ | ಸಜ್ಜನ- 
ರಿಂದೊಡಗೂಡಿ, ಹನೂಮದ್ವರದಃ - ಶ್ರೀ ಹನುಮಂತದೇವರಿಗೆ ವರವನ್ನು ಅನುಗ್ರಹಿಸಿ ಸ್ವಂಪದಂ - ತನ್ನ ಸ್ಥಾನವನ್ನು 
ಉಪಗತಃ - ಸೇರಿದ, ರಾಮಃ - ಶ್ರೀರಾಮಚಂದ್ರನು ಪಾತು - ನಮ್ಮನ್ನು ಕಾಪಾಡಲಿ. 


ತಾತ್ಪರ್ಯ :- ಅಯೋಧ್ಯೆಯ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾದ ಶ್ರೀ ರಾಮಚಂದ್ರನು ಯುವ- 
ರಾಜಪದದಲ್ಲಿ ಪ್ರಿಯತಮ್ಮನಾದ ಭರತನನ್ನು ಅಭಿಷೇಕಮಾಡಿ ನಿಯಮಿಸಿ, ತನ್ನವರಾದ ಬಂಧುಬಾಂಧವರೇ ಮೊದಲಾದ 
ಸಕಲ ಜನರನ್ನೂ ಕಾಪಾಡುವವನಾಗಿ ಸೀತಾದೇವಿಯಲ್ಲಿ ಲವಕುಶರೆಂಬ ಇಬ್ಬರು ಪುತ್ರರನ್ನು ಪಡೆದು, ಅನೇಕ 
ಯಜ್ಞಗಳಿಂದ ತನ್ನನ್ನೇ ಕುರಿತು ಯಾಗಮಾಡಿದವನಾಗಿ, ಸೀತಾನಿಮಿತ್ತವಾಗಿ ಅಂದರೆ ಸೀತಾಪರಿತ್ಯಾಗಾದಿ ನಟನೆಗಳಿಂದ 
ಭೂಮಿಯಲ್ಲಿ ಜನಿಸಿದ ದೈತ್ಯರುಗಳನ್ನು ಮೋಹಗೊಳಿಸಿದವನಾಗಿ ದೇವತೆಗಳಿಂದ ಸ್ವಸ್ಥಾನಕ್ಕೆ ದಯಮಾಡಿಸಬೇಕೆಂದು 
ಪ್ರಾರ್ಥಿತನಾಗಿ, ಸಜ್ಜನರಿಂದೊಡಗೂಡಿ, ಹನುಮಂತದೇವರಿಗೆ ವರಪ್ರಸಾದ ಮಾಡಿ ಅನುಗ್ರಹಿಸಿ, ತನ್ನ ಪರಮಪದವನ್ನು 
ಸೇರಿದ ಶ್ರೀರಾಮಚಂದ್ರ ಪ್ರಭುವು ನಮ್ಮೆಲ್ಲರನ್ನೂ ಸಂರಕ್ಷಣ ಮಾಡಲಿ ಎಂದು ಭಾವ. 
ದಶಮಾಧ್ಯಾಯ:- 
| ಮ 
ಕ್ವೀರಾಬ್ದು 'ನೃಥನಾದಿಕಾತ್ಮಚರಿತಂ ದೇವೃರ್ಗೃಣದ್ದಿ] ಸುತಃ 
ಸದ್‌ಜ್ಞಾನಾಯ ಪರಾಶರಾಖ್ಯಮುನಿನಾ 1 ಸತ್ಯವತ್ಯಾಮಭೂತ್‌ | 
ವ್ಯಾಸತ್ತೇನ ವಿಧಾಯ ವೇದವಿವೃತಿಂ ಶಾಸ್ತ್ರಾಣಿ ಸರ್ವಾಣ್ಯಪಿ 
ಜ್ಞಾನಂ ಸತು ವಿಧಾಯ ತದತಕಲಿಂ ನಿಘನ್‌ ಸ ನೋತವ್ನಾದರಿಃ ॥ 10 ॥ 
೧ ಗು ೧ ಟ್‌ ರಿಂ 
ಅನ್ನಯಾರ್ಥ :- ಯಃ - ಯಾವನು, ಕ್ಷೀರಾಬ್ದುನ್ನಥನಾದಿಕಾತ್ಮಚರಿತಂ - ಕ್ಷೀರಾಬ್ದಿ - ಕ್ಷೀರಸಮುದ್ರದ, 
ಉನ್ಮಹನಾದಿ - ಮಥನವೇ ಮೊದಲಾದ, ಆತ್ಮಚರಿತಂ - ತನ್ನ ಚರಿತ್ರೆಯನ್ನು ಗೃಣದ್ದಿಃ = ಹೇಳುವ, ದೇವೈಃ ಎ 
ದೇವತೆಗಳಿಂದ, ಸ್ಥುತಃ ಸನ್‌ - ಸ್ತೋತ್ರಮಾಡಿಸಿಕೊಳ್ಳಲ್ಪಟ್ಟವನಾಗಿ, ಸತ್ಯವತ್ಯಾಂ - ಸತ್ಯವತೀದೇವಿಯಲ್ಲಿ ಪರಾಶರಾಖ್ಯ 
ಮುನಿನಾ - ಪರಾಶರರೆಂಬ ಮುನಿಗಳಿಂದ, ಸದ್‌ಜ್ಲಾನಾಯ ಎ ಉತ್ತಮಜ್ಗಾನಕ್ಕೋಸ್ಕರವಾಗಿ, ವ್ಯಾಸತ್ವೇನ ಎ 


Rarest Archiver 


110 ಶ್ರೀಗುರುರಾಜಸಂಪುಟಮ್‌ 


ಶ್ರೀವೇದವ್ಯಾಸ ರೂಪದಿಂದ, ಅಭೂತ್‌ ೭ ಅವತಾರ ಮಾಡಿದನೋ, (ತತ ಇತಿ ಯೋಜ್ಯ) ತತಃ - ಆದುದರಿಂದಲೇ, 
ವೇದವಿವೃತಿಂ ಎ ವೇದವಿಭಾಗಾದಿಗಳನ್ನು ಸರ್ವಾಣಿ - ಸಮಸ್ತವಾದ, ಶಾಸ್ತ್ರಾಣಿ ಚ್‌ ಶಾಸ್ತ್ರಗಳನ್ನು ಸಹ, ವಿಧಾಯ ಎ 
ರಚನೆಮಾಡಿ, ಸತ್ಸು - ಸಜ್ಜನರಲ್ಲಿ ಜ್ಞಾನಂ ಎ ತತ್ವಜ್ಞಾನವನ್ನು ವಿಧಾಯ - ಉಂಟುಮಾಡಿ, ತದ್ಧತಕಲಿಂ - ಸಜ್ಜನರಲ್ಲಿ 
ಅಡಗಿದ್ದಕಲಿಯನ್ನು, ನಿಫನ್‌ - ನಾಶಪಡಿಸಿದ, ಸಃ ಹರಿಃ - ಅಂಥ ಶ್ರೀಹರಿಪರಮಾತ್ಮನು, ನಃ ಐ ನಮ್ಮಗಳನ್ನು ಅವ್ಯಾತ್‌ 
= ಕಾಪಾಡಲಿ. 

ತಾತ್ಪರ್ಯ :- ಬ್ರಹ್ಮದೇವರೇ ಮೊದಲಾದ ದೇವತೆಗಳು ಕ್ಷೀರ ಸಮುದ್ರಕ್ಕೆ ಹೋಗಿ ಶ್ರೀ ಹರಿಯನ್ನು ಪ್ರಾರ್ಥಿಸಲು 
ಭಗವಂತನು ಅವರಿಗೆ ದರ್ಶನವಿತ್ತನು. ಆಗ ದೇವತೆಗಳು ""ಸ್ವಾಮಿ, ಹಿಂದೆ ನೀನು ಅಮೃತಮಥನ ಕಾಲದಲ್ಲಿ ಮಂದರ- 
ಪರ್ವತವು ಕ್ಷೀರಸಮುದ್ರದಲ್ಲಿ ಮುಳುಗಿದಾಗ, ಮತ್ತೆ, ಅಮೃತವಿತರಣಾದಿ ಕಾಲಗಳಲ್ಲಿ ದೇವತೆಗಳ ಕ್ಷೇಮಕ್ಕಾಗಿ ಅದ್ಭುತ 
ಲೀಲೆಗಳನ್ನು ತೋರಿ ಅನುಗ್ರಹಿಸಿದ್ದೀಯೇ. ನಿನ್ನ ಅನುಗ್ರಹದಿಂದಲೇ ಈಗ ಮತ್ತೆ ನಮ್ಮ ಉದ್ದಾರವಾಗಬೇಕಾಗಿದೆ. ಗೌತಮ 
ಮುನಿಗಳ ಶಾಪದಿಂದ ಕಲಿಯ ಪ್ರಾಬಲ್ಯದಿಂದ ತತ್ವಜ್ಞಾ ನವು ಆಕುಲಿತವಾಗಿದೆ. ಮಿಥ್ಯಾಜ್ಗಾ ನ, ವಿಪರೀತಜ್ಞಾನಗಳಿಂದ 
ಮುಕ್ತಿಯೋಗ್ಯರು ಬಳಲುತ್ತಿದ್ದಾರೆ. ನೀನು ಪರಮಾನುಗ್ರಹಮಾಡಿ ಮತ್ತೆ ತತ್ವಜ್ಞಾನವನ್ನು ಸಂಸ್ಥಾಪಿಸಲು ಅವತರಿಸಿ 
ಜ್ಞಾನವನ್ನು ಬೋಧಿಸಿ ಮುಕ್ತಿಯೋಗ್ಯರನ್ನು ಪೊರೆಯಬೇಕು. ಈ ಕಾರ್ಯವನ್ನು ನೆರವೇರಿಸಲು ನಿನ್ನ ವಿನಃ ಮತ್ತಾರೂ 
ಸಮರ್ಥರಲ್ಲ ಸದ್‌ ಜ್ಞಾನವನ್ನು ಬೋಧಿಸಿ ನಮ್ಮೆಲ್ಲರನ್ನು ಕರುಣಿಸು'' ಮುಂತಾಗಿ ಪ್ರಾರ್ಥಿಸಿದರು. ಶ್ರೀ ಹರಿಯು ಅವರ 
ಪ್ರಾರ್ಥನೆಯಂತೆ ಸತ್ಯವತೀದೇವಿಯಲ್ಲಿ ಶ್ರೀಪರಾಶರ ಮುನಿಗಳಿಂದ ಶ್ರೀವೇದವ್ಯಾಸ ರೂಪದಿಂದ ಅವತರಿಸಿ, 
ವೇದವಿಭಾಗಪೂರ್ವಕವಾಗಿ, ವೇದಾರ್ಥನಿರ್ಣಾ ಯಕ ಬ್ರಹ್ಮಸೂತ್ರಗಳನ್ನು ಸಕಲಶಾಸ್ತ್ರಗಳನ್ನೂ ರಚಿಸಿ, ಸಬ್‌ಜ್ಞಾನವನ್ನು 
ಉಪದೇಶಿಸಿ, ಸಜ್ಜನರಲ್ಲಿ ಅಡಗಿದ್ದ ಕಲಿಯನ್ನು ಹೊಡೆದೋಡಿಸಿ ಪರಮಾನುಗ್ರಹ ಮಾಡಿದನು. ಇಂಥ ಶ್ರೀಹರಿಯು 
ನಮ್ಮನ್ನು ರಕ್ಷಣ ಮಾಡಲಿ ಎಂದು ಭಾವ ॥ 10 ॥ 


ಶ್ರೀ ಗುರುಸಾರ್ವಭೌಮರು ಈಗ ತಾತ್ಪರ್ಯ ನಿರ್ಣಯದ ಏಕಾದಶಾಧ್ಯಾಯ ಭಾವವನ್ನು “ಭೂಪಾ'' ಎಂಬ 
ಪದ್ಯದಿಂದ ಸಂಗ್ರಹಿಸಿ ನಿರೂಪಿಸುತ್ತಾರೆ. 


ಏಕಾದಶಾಧ್ಯಾ ಯಃ- 


KS 
Ne 


ಭೂಪಾ ಯತ್ರ ಪುರೂರವಃ ಪ್ರಭೃತಯೋ ಜಾತಾ ವಿಧೋರನ್ನಯೇ 
ಯದ್ದಾದ್ಯಾ ಭರತಾದಯಃ ಕುರುಮುಖಾಃ ಭೀಷ್ಲಾಂಬಕೇಯಾದಯಸಃ । 


ಭೂಭಾರಕಯಕಾಂಕಿಬಿಸುರವರೆರಭರ್ಥಿತಃ ಶ್ರೀಪತಿಃ 
೦ ಗ್‌ ಲ್‌ ಹ್‌ 


ತತ್ರಾವಿರ್ಭವಿತುಂ ಸಹಾಮರಗಣ್ಸೆರಿಚ್ಛನ್‌ ಹರಿಃ ಪಾತು ಮಾಮ್‌ ॥ 11 ॥ 


ಅನ್ನಯಾರ್ಥ :- ಯತ್ರ - ಎಲ್ಲಿ ಪುರೂರವಃ ಪ್ರಭೃತಯಃ - ಪುರೂರವನೇ ಮೊದಲಾದವರೂ. ಯದ್ದಾದ್ಯಾಃ ಎ 
ಯದುರಾಜ ಮೊದಲಾದವರು. ಭರತಾದಯಃ - ಭರತಚಕ್ರವರ್ತಿ ಮುಂತಾದವರು, ಕುರುಮುಖಾಃ - ಕುರು ರಾಜ 
ಮೊದಲಾದ, ಭೂಪಾಃ - ರಾಜರುಗಳು, ಭೀಷ್ಮಾಂಬಿಕೇಯಾದಯಃ - ಭೀಷ್ಟ - ಪಿತಾಮಹಭೀಷ್ಠರು, ಆಂಬಿಕೇಯ - 
ಧೃತರಾಷ್ಟ್ರನೇ, ಆದಯಃ ಎ ಮೊದಲಾದ, ಭೂಪಾಃ - ನೃಪತಿಗಳು, ಜಾತಾಃ - ಜನಿಸಿದರೋ, ತತ್ರ - ಅಂತಹ, 
ವಿಧೋರನ್ವಯೇ - ಚಂದ್ರವಂಶದಲ್ಲಿ ಭೂಭಾರಕ್ಷಯಕಾಂಕ್ಟಿಭಿಃ - ಭೂಭಾರ ಹರಣವನ್ನು ಅಪೇಕ್ಟಿಸತಕ್ಕ, ಸುರವರೈಃ 


Rarest Archiver 





ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯಭಾವಸಂಗ್ರಹಃ 111 


(ಗಣ್ಟೇ) ಎ ಸುರಶ್ರೇಷ್ಠರಿಂದ (ದೇವತಾ ಸಮೂಹದಿಂದ) ಅಭ್ಯರ್ಥಿತಃ - ಪ್ರಾರ್ಥಿತನಾದ, ಅಮರವರೈಃ ಸಹ ಎ 
ದೇವಶ್ರೇಷ್ಠರಿಂದ ಕೂಡಿ, ಆವಿರ್ಭವಿತುಂ - ಆವಿರ್ಭವಿಸಲು (ಅವತರಿಸಲು) ಇಚ್ಛನ್‌ = ಅಪೇಕ್ಟಿಸಿದ, ಶ್ರೀಪತಿಃ ಎ 
ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನು, ಮಾಂ - ನನ್ನನ್ನು ಪಾತು - ಸಂರಕ್ಕಿಸಲಿ. 

ತಾತ್ಪರ್ಯ :- ಈ ಅಧ್ಯಾಯದಲ್ಲಿ ಪುರು, ಯಾದವ, ಭರತ, ಕುರು, ಮುಂತಾದ ಸಾಮ್ರಾಟರು ಅವತರಿಸಿದ 
ಚಂದ್ರವಂಶದ ಮತ್ತು ಅಲ್ಲಿ ಜನಿಸಿದ ರಾಜರ ಹಾಗೂ ಶ್ರೀ ಹರಿಯ ಮತ್ತು ದೇವತೆಗಳ ಅವತಾರಾದಿ ಕಥಾಭಾಗವನ್ನು 
ಶ್ರೀಮದಾಚಾರ್ಯರು ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಶ್ರೀಗುರುರಾಜರು ಅದನ್ನು ಸಂಗ್ರಹಿಸಿ ಇಲ್ಲಿ ನಿರೂಪಿಸಿದ್ದಾರೆ. 


ಯಾವ ಚಂದ್ರವಂಶದಲ್ಲಿ ಪುರೂರವ, ಯದುರಾಜ, ಭರತ ಚಕ್ರವರ್ತಿ, ಕುರುರಾಜ ಮೊದಲಾದ ಭೂಪತಿಗಳು 
ಜನಿಸಿದರೋ, ಮತ್ತು ಶ್ರೀಭೀಷ್ಟಾಚಾರ್ಯರು, ಧೃತರಾಷ್ಟ್ರ-ಪಾಂಡು ಮೊದಲಾದ ನೃಪತಿಗಳು ಜನಿಸಿದರೋ ಅಂತಹ 
ಚಂದ್ರವಂಶದಲ್ಲಿ ಭೂಭಾರ ಹರಣವನ್ನು ಅಪೇಕ್ಟಿಸುವ ಬ್ರಹ್ಮರುದ್ರೇಂದ್ರಾದಿ ಸುರಶ್ರೇಷ್ಠರಿಂದ ಪ್ರಾರ್ಥಿತನಾದ ಶ್ರೀಲಕ್ಷ್ಮೀ- 
ಪತಿಯಾದ ಶ್ರೀಮನ್ನಾರಾಯಣನು ಸುರಶ್ರೇಷ್ಠರಿಂದೊಡಗೂಡಿ (ಅಮರಗಣದಿಂದೊಡಗೂಡಿ) ಅವಿರ್ಭವಿಸಬೇಕೆಂದು : 
(ಅವತರಿಸಬೇಕೆಂದು) ಅಪೇಕ್ಟಿಸಿದನು. ಅಂಥ ಶ್ರೀ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನು ನಮ್ಮನ್ನು ಕಾಪಾಡಲಿ ಎಂದು 
ಭಾವ. 


ದ್ವಾದಶಾಧ್ಯಾಯ:- 
ದೇವಕ್ಯಾಂ ವಸುದೇವತೋಗ್ರಜಯುತೋ ಜಾತೋ ವ್ರಜಂ ಯೋಗತಃ 
ಬಾಲಫ್ಲೀಶಕಟಾಕ್ಟಹಾ ಸ್ವಜನನೀಮಾನ್ಯಸೃಣಾವರ್ತಹಾ |] 
ಯತೂರ್ವಂ ಭರತಶ್ಗ ಪಾಂಡುತನಯಾ ಯತ್ತೇವನಂ ಜಜ್ನಿರೇ 
ಕರ್ತುಂ ಧರ್ಮಮರುದ್ದ ಎಷಾಶಿನರಜಂ ನಂದಾತ್ಮಜಂ ನೌಮಿ ತಮ್‌ ॥। 12 ॥ 


ಅನ್ವಯಾರ್ಥ :- ಯಃ ಎ ಯಾವನು, ದೇವಕ್ಕಾಂ - ದೇವಕೀದೇವಿಯಲ್ಲಿ ವಸುದೇವತಃ -ಶೂರಪುತ್ರನಾದ 
ವಸುದೇವನ ದೆಶೆಯಿಂದ, ಅಗ್ರಜಯುತಃಸನ್‌ ಬಲರಾಮನಿಂದೊಡಗೂಡಿ, ಜಾತಃ - ಅವತರಿಸಿದದೋ, ಯಃ - 
ಯಾವನು ವಜಂ - ಗೋಕುಲವನ್ನು ಪ್ರಾಪ್ತಃ -ಹೊಂದಿದನೋ, ಬಾಲಫ್ಲೀ ಕಟಾಕ್ಟಹಾ - ಬಾಲಫ್ಲೀ - ಪುತನಾ, 
ಶಕಟಾಕ್ಚಃ-ಶಕಟಾಸುರನಾಮಕ ದೈತ್ಯನು, ಇವರಿಬ್ಬರ ಹಾ-ಸಂಹಾರಕನಾದ, ಸ್ವಜನೀಮಾನ್ಯಃ - ಸ್ವ - ತನ್ನ ಜನನೀ 
ತಾಯಿಯಾದ ಯಶೋದಾದೇವಿಯಿಂದ, ಮಾನ್ಯಃ — ಮಾನ್ಯನಾದ, ತ್ರಣಾವರ್ತ ಹಾ-ತೃಣಾವರ್ತನೆಂಬ ಅಸುರ- 
ಸಂಹಾರಕನಾದ, ಯತ್ಪೂರ್ವಂ-ಯಾವ ಶ್ರೀ ಕೃಷ್ಣನ ಅವತಾರಕ್ಕೆ ಮೊದಲು ಭರಶಶ್ಚ - (ಭಗವದ್ಧರಣೇರತಃ-ಶೇಷಃ) 
ಭಗವಂತನ ಶಯ್ಯಾರೂಪನಾದ ಶೇಷದೇವನು ಅರ್ಥಾತ್‌ ಬಲರಾಮನು. ಪಾಂಡು ತನಯಾಃ - ಪಾಂಡುರಾಜನ- 
ಪುತ್ರರಾದ ಧರ್ಮಮರುದ್ವ ಷಾಶ್ವಿನರಜಂ - ಧರ್ಮೋ - ಯಮಧರ್ಮನು, ಮರುತ್‌ - ವಾಯುದೇವನು, ವೃಷಃ 
- ಇಂದ್ರ ದೇವರು, ಅಶ್ವಿನೌ - ಅಶ್ವಿನೀ ದೇವತೆಗಳು, ನರಃ - ಶೇಷ ಇವರ ಅವತಾರರಾದವರು, ತಮ್ಮ ತಮ್ಮ ಯೋಗ್ಯ 
ರೀತಿಯಲ್ಲಿ ಯಶ್ನೇವನಂ - ಯಾವ ಕೃಷ್ಣನ ಸೇವೆಯನ್ನು ಕರ್ತುಂ-ಮಾಡಲೋಸುಗ, ಜಜ್ಞಿರೇ - ಅವತರಿಸಿದರೋ, ತಂ 
- ಅಂಥ ಸಾಕ್ಟಾತ್‌ ನಾರಾಯಣಾವತಾರಿಯಾದ, ನಂದಾತ್ಮಜಂ-ನಂದಕುಮಾರನಾದ ಭಗರ್ವಾ ಶ್ರೀಕೃಷ್ಣನನ್ನು ನೌಮಿ - 
ನಮಸ್ಕರಿಸುತ್ತೇನೆ. 


Rarest Archiver 


112 ಶ್ರೀಗುರುರಾಜಸಂಪುಟಮ್‌ 


ತಾತ್ಪರ್ಯ :- ಜಗಜ್ಜನ್ಮಾದಿಕಾರಣನಾದ ಸಾಕ್ಟಾತ್‌ ಶ್ರೀಮನ್ನಾರಾಯಣನು ದೇವಕೀದೇವಿಯಲ್ಲಿ ವಸುದೇವನಿಂದ 
ಅಗ್ರಜನಾದ ಬಲರಾಮನಿಂದೊಡಗೂಡಿ ಕೃಷ್ಣ ಎಂಬ ಹೆಸರಿನಿಂದ ಅವತರಿಸಿದನು. ಶ್ರೀಕೃಷ್ಣನು ಗೋಕುಲಕ್ಕೆ ಪ್ರಯಾಣ 
ಬೆಳೆಸಿದನು. ಅಲ್ಲಿ ಬಾಲಕರನ್ನು ಸಂಹರಿಸುವ ಮತ್ತು ತನ್ನನ್ನು ಕೊಲ್ಲಲು ಬಂದ ಪೂತನಾ ಎಂಬ ರಾಕ್ಟಸಿಯನ್ನೂ 
ಶಕಟಾಸುರನೆಂಬ ರಾಕ್ಷಸನನ್ನು ಶ್ರೀಕೃಷ್ಣನು ಸಂಹರಿಸಿದನು. ಅವನು ತಾಯಿಯಾದ ಯಶೋದಾದೇವಿಯಿಂದ ಮಾನ್ಯ- 
ನಾದನು, ಮತ್ತು ಸುಂಟರಗಾಳಿರೂಪದಿಂದ ತನ್ನನ್ನು ಕೊಲ್ಲಲು ಬಂದಿದ್ದ ತೃಣಾವರ್ತನೆಂಬ ಅಸುರನನ್ನು ಸಂಹರಿಸಿದನು, 
ಶ್ರೀಕೃಷ್ಣನು ಅವತರಿಸುವುದಕ್ಕೆ ಮುಂಚಿತವಾಗಿ ಶ್ರೀಹರಿಗೆ ಶಯ್ಯಾರೂಪನಾದ ಶೇಷದೇವರು (ಬಲರಾಮನಾಗಿಯೂ) 
ಪಾಂಡುರಾಜನ ಮಕ್ಕಳಾದ ಯಮಧರ್ಮ, ವಾಯುದೇವ, ಇಂದ್ರ, ಅಶ್ವಿನೀ ದೇವತೆಗಳು (ಧರ್ಮರಾಜ-ಭೀಮ- 
ಅರ್ಜುನ, ನಕುಲ ಸಹದೇವರಾಗಿ) ಶ್ರೀಕೃಷ್ಣನ ಸೇವೆ ಮಾಡಲೆಂದು ಅವತರಿಸಿದರು. ಅಂಥ ಭಗವಂತನಾದ, ನಂದ- 
ಗೋಪಕುಮಾರನಾದ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತೇನೆ ಎಂದು ಭಾವ ॥ 12 ॥ 


ಈಗ ಶ್ರೀರಾಘವೇಂದ್ರ ಗುರುಸಾರ್ವಭೌಮರವರು "ಮಹಾಭಾರತ ತಾತ್ಪರ್ಯ ನಿರ್ಣಯ'ದ ಹದಿಮೂರನೆಯ 
ಅಧ್ಯಾಯಾರ್ಥವನ್ನು ""ಸಂಸ್ಕಾರಾನ್‌'' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ:- 


ತ್ರಯೋದಶೋತಧ್ಯಾಯ:- ಜಾತಕ ಈ ಸ 

ಸಂಸ್ಕಾರಾನ್ಸಾಫ್ನ ಗರ್ಗಾದಹುಶಿಶುಚರಿತೆಃ ಪೀಣಯನ್‌ ಗೋಪಗೋಪೀಃ 
ಅರಿ ಬಿ ಲತೆ 

ವತಾಃ ಧೇನೂಶ್ಪ ರಕ್ಸನ್‌ ಅಹಿಪತಿದಮನೋ ಯಃ ಪಪೌ ಕಾನನಾಗ್ದಿಮ್‌ । 


ಈ 
ವಿಪ್ರಸೀಪ್ರೀತಿಕಾರೀ ಧೃತಧರಣಿಧರೋ ಗೋಪಿಕಾಭರ್ನಿಶಾಸು 


ಸ ಹಲಿ, 


ಕ್ರೀಡನ್‌ ಮಲ್ಲಾಂಶ್ಲ ಕಂಸಂ ನ್ಯಹನದುಪಗತೋತವ್ಯಾತ್ತ ಕೃಷ್ಣಃ ಪುರೀಂ ಸ್ಪಾಮ್‌ ॥ 13 ॥ 


ಅನ್ವಯಾರ್ಥ :- ಯಃ ಎ ಯಾವ ಶ್ರೀಕೃಷ್ಣನು, ಗರ್ಗಾಚಾರ್ಯಾತ್‌ - ಗುರುಗಳಾದ ಗರ್ಗಾಚಾರ್ಯರಿಂದ, 
ಸಂಸ್ಕಾರಾನ್‌ = ಜಾತಕರ್ಮ, ನಾಮಕರಣಾದಿ ಸಂಸ್ಕಾರಗಳನ್ನು ಲಬ್ಹ್ಯಾ ದ ಹೊಂದಿ, ಬಹುಶಿಶುಚರಿತೈಃ = 
ಬಹುವಿಧವಾದ ಬಾಲಲೀಲೆಗಳಿಂದ ಗೋಪಗೋಪೀಃ - ಗೋಕುಲದ ಗೋಪಾಲಕರು ಮತ್ತು ಗೋಪಿಕಾಸ್ಟೀಯರನ್ನು 
ಪ್ರೀಣಯನ್‌ ಎ ಸಂತೋಷಗೊಳಿಸಿ, ಧೇನೂಃ ೬ ಗೋವುಗಳು, ವತ್ತಾಶ್ಚ - ಕರುಗಳನ್ನು ಸಹ, ರಕ್ಸನ್‌ ಎ 
ಕಾಪಾಡತಕ್ಷವನಾಗಿ, ಅಹಿಪತಿದಮನಃ - ಅಹಿಪತಿ - ಕಾಲಿಯನೆಂಬ ಸರ್ಪರಾಜನನ್ನು ದಮನಃ - ಮರ್ದನಮಾಡಿ, 
ಕಾನನಾಗ್ಗಿಂ - ಕಾಡುಗಿಚ್ಚನ್ನು ಪಪೌ - ಕುಡಿದನು (ಪಾನ ಮಾಡಿದನು). ವಿಪ್ರಸ್ತಿ ಪ್ರೀತಿಕಾರೀ-ವಿಪ್ರಸ್ಟೀ - ಬ್ರಾಹ್ಮಣರಾದ 
ಯಷಿಮುನಿಗಳ ಪತ್ನಿಯರನ್ನು ಪ್ರೀತಿಕಾರೀ - ಅವರು ಭಕ್ತಿಪೂರ್ವಕವಾಗಿ ತಂದು ಬಡಿಸಿದ ಮೊಸರನ್ನ 
ಮೊದಲಾದುವುಗಳನ್ನು ಭೋಜನ ಮಾಡುವ ಮೂಲಕವಾಗಿ ಆನಂದಗೊಳಿಸಿ (ಪ್ರೀತಿಪಡಿಸಿ), ಧೃತಧರಣಿಧರಃ - ದೃತ ಎ 
ಧರಿಸಲ್ಪಟ್ಟ (ಕರಾಗ್ರದಿಂದ ಮೇಲಕ್ಕೆತ್ತಿ ಹಿಡಿಯಲಟ್ಟ ), ಧರಣಿಧರಃ - ಗೋವರ್ಧನ ಪರ್ವತವುಳ್ಳ, ನಿಶಾಸು 
(ನಿಶಾಯಾಂ) = ರಾತ್ರಿಕಾಲದಲ್ಲಿ ಗೋಷಿಕಾಭಿಃ ಎ ಗೋಪಸ್ಲೀಯರಿಂದೊಡಗೂಡಿ, ಕ್ರೀಡನ್‌ಸನ್‌ 2 ಕ್ರೀಡಿಸುವವನಾಗಿ, 
ಸ್ವಾಂಪುರೀಂ ಎ ತಾನು ಜನಿಸಿದ ಸ್ಥಳವಾದ ಮಥುರಾಪಟ್ಟಣಕ್ಕೆ, ಉಪಗತಃ ಎ ಬಂದವನಾಗಿ, ಮಲ್ಲಾನ್‌ - ಚಾಣೂರ, 
ಮುಷ್ಟಿ ಕರೇ ಮೊದಲಾದ ಮಲ್ಲರನ್ನು ಕಂಸಂಚ ಎ ಸೋದರಮಾವನಾದ ಕಂಸನನ್ನೂ ಸಹ, ನ್ಯಹನತ್‌ ಎ 
ಸಂಹಾರಮಾಡಿದನೋ. ಸಃ - ಅಂಥ, ಕೃಷ್ಣಃ = ಶ್ರೀಕೃಷ್ಣನು, ಅವ್ಯಾತ್‌ ಎ ನಮ್ಮನ್ನು ರಕ್ಷಿಸಲಿ. 


Rarest Archiver 


ಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗ್ರಹಃ 113 


ಶ್ರ 

ತಾತ್ಪರ್ಯ :- ಶ್ರೀಕೃಷ್ಣ ಪರಮಾತ್ಮನು ಯಾದವರಿಗೆ ಗುರುಗಳಾದ ಗರ್ಗಾಚಾರ್ಯರಿಂದ ಜಾತಕರ್ಮ, : 
ನಾಮಕರಣಾದಿ ಸಂಸ್ಕಾರಗಳನ್ನು ಪಡೆದು ತನ್ನ ಅನೇಕ ಬಾಲಲೀಲೆಗಳಿಂದ ಗೋಪಾಲಕರು ಮತ್ತು ಗೋಪಸ್ಟೀಯರನ್ನು 
ಸಂತೋಷಗೊಳಿಸಿದನು. ಅದರಂತೆ ಶ್ರೀಕೃಷ್ಣನು ಗೆಳೆಯರಾದ ಗೋಪಾಲಕರೊಡನೆ ಗೋವು ಕರುಗಳಿಂದ ಕೂಡಿ 
ಅರಣ್ಯದಲ್ಲಿ ಸಂಚರಿಸುತ್ತಾ ಆಕಳು ಕರುಗಳನ್ನು ಹುಲ್ಲು ನೀರುಗಳಿಂದ ತೃಪ್ತಿ ಪಡಿಸುತ್ತಾ ಅವುಗಳನ್ನು ರಕ್ಷಿಸುತ್ತಿದ್ದವು. ಒಂದು 
ದಿನ ವಿಷಭರಿತವಾದ, ಕುಡಿಯಲು ಯೋಗ್ಯವಲ್ಲದ ಯಮುನೆಯ ಜಲವನ್ನು ಪಾನಮಾಡಿ ಗೋವು - ಕರುಗಳು 
ಮೂರ್ಛೆ ಹೊಂದಲು, ಅದಕ್ಕೆ ಕಾರಣವನ್ನು ತರ್ಕಿಸಿ ಕಾಳಂದಿ ಮಡುವಿನಲ್ಲಿ ಧುಮುಕಿ ಅಲ್ಲಿದ್ದ ಕಾಲಿಯ ಎಂಬ 
ಸರ್ಪರಾಜನ ಹೆಡೆಯೇರಿ ಕುಣಿದು ಸರ್ಪರಾಜನನ್ನು ಮರ್ದಿಸಿ, ಸರ್ಪಪತ್ನಿಯರಿಂದ ಪ್ರಾರ್ಥಿತನಾಗಿ ಸಪರಿವಾರನಾದ 
ಕಾಲಿಯನನ್ನು ರಮಣಕದ್ವೀಪಕ್ಕೆ ಕಳುಹಿಸಿ ಅವನನ್ನು ಅನುಗ್ರಹಿಸಿದನು. ಒಮ್ಮೆ ಗೋವುಗಳೊಡನೆ ಅರಣ್ಯದಲ್ಲಿರುವಾಗ 
ಗೋಪಾಲಕರು, ಗೋವುಗಳು ಕಾಡುಗಿಚ್ಚಿನ ಬೇಗೆಗೆ ಸಿಲುಕಿ ಬಳಲುತ್ತಿರುವಾಗ, ಸ್ವಜನವತ್ತಲನಾದ ಕೃಷ್ಣನು ತಾನೇ 
ಕಾಡುಗಿಚ್ಚನ್ನು ಪಾನಮಾಡಿ ಅವರೆಲ್ಲರನ್ನೂ ರಕ್ಷಿಸಿದನು. ಮತ್ತೊಮ್ಮೆ ಅರಣ್ಯದಲ್ಲಿ ಸಂಚರಿಸಿ ಬಳಲಿರುವಾಗ ಬ್ರಾಹ್ಮಣ 
ಸ್ತ್ರೀಯರು ಪ್ರೀತಿಯಿಂದ ತಂದು ನೀಡಿದ ಮೊಸರನ್ನ ಮೊದಲಾದ ಭೋಜನವನ್ನು ಗೆಳೆಯರಿಂದೊಡಗೊೂಡಿ ಭುಂಜಿಸಿ 
ಬ್ರಾಹ್ಮಣ ಸ್ಟ್ರೀಯರನ್ನು ಪ್ರೀತಿಪಡಿಸಿದನು. ಇನ್ನೊಂದುಸಲ ಇಂದ್ರೋತ್ಸವವನ್ನು ನಡೆಸಲಿಲ್ಲವೆಂದು ಗೋಪಾಲರ ಮೇಲೆ 
ಕುಪಿತನಾದ ಇಂದ್ರನು ಧಾರಾಕಾರವಾಗಿ ಮಳೆ ಸುರಿಸಲು ಅದರಿಂದ ಭೀತರಾಗಿ ಕಷ್ಟಪಡುತ್ತಿದ್ದ ಸರ್ವರನ್ನೂ ಕಾಪಾಡಲು 
ಗೋವರ್ಧನ ಗಿರಿಯನ್ನು ತನ್ನ ಕರಾಗದಿಂದ ಛತ್ರಿಯಂತೆ ಮೇಲೆತ್ತಿ ಹಿಡಿದು ಗೋಪ-ಗೋಪಿಯರು, ಹಸು ಕರುಗಳನ್ನು 
ಸಂರಕ್ಷಿಸಿದನು. ಮತ್ತೊಮ್ಮೆ ಚಂದ್ರಿಕೆಯ ಭವ್ಯರಾತ್ರಿ (ರಾತ್ರಿಗಳು)ಯಲ್ಲಿ ಗೋಪಿಯರು, ಗೋಪಾಲಕರೊಡನೆ ಸೇರಿ 
ರಾಸಕ್ರೀಡೆಯಾಡಿ ಸರ್ವರನ್ನೂ ಮುದಗೊಳಿಸಿದನು. ಕೃಷ್ಣನನ್ನು "ಧನುರ್ಯಜ್ಞ''ದ ನೆಪದಿಂದ ಸಂಹರಿಸಲು ನಿಶ್ಚಯಿಸಿದ 
ಕಂಸನು ಅಕ್ರೂರನ ಮೂಲಕ ಕೃಷ್ಣನಿಗೆ ಆಹ್ವಾನ ಕಳಿಸಿದನು. ಆಗ ಕೃಷ್ಣನು ತಂದೆ-ಬಾಂಧವರು ಗೋಪಾಲಕರು, 
ಬಲರಾಮಾದಿಗಳೊಡನೆ ಮಥುರಾಪಟ್ಟಣಕ್ಕೆ ಬಂದು, ಬಾಹುಯುದ್ಧ ವಿಶಾರದರಾದ ಚಾಣೂರ, ಮುಷಿಕ ಮೊದಲಾದ 
ಮಲ್ಲರನ್ನು ಸಂಹರಿಸಿ ಕೊನೆಗೆ ಸೋದರಮಾವನಾದ ಕಂಸನನ್ನು ಸಂಹರಿಸಿದನು. ಇಂತು ಮಹಾಮಹಿಮನಾದ ಶ್ರೀಕೃಷ್ಣ- 
ಪರಮಾತ್ಮನು ನಮ್ಮೆಲ್ಲರನ್ನು ಕಾಪಾಡಲಿ ಎಂದು ಭಾವ. 


ಶ್ರೀ ಗುರುಸಾರ್ವಭೌಮರು ಈಗ ಶ್ರೀಮದಾಚಾರ್ಯರು ರಚಿಸಿದ ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 
ಹದಿನಾಲ್ಕನೆಯ ಅಧ್ಯಾಯದ ಕಥಾಭಾಗವನ್ನು "ಪಿತ್ರೋರ್ಬಂಧಂ'' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 


ಚತುರ್ದಶಾಧ್ಯಾಯ:- 
ಪಿತ್ರೋರ್ಬಂಧಂ ನಿರಸ್ಯ ಕ್ಲಿತಿಪತಿಮಕರೋದುಗ್ರಸೇನಂ ಗುರೋರ್ಯಃ 
ಪುತ್ರಂ ಪ್ರಾದಾತರೇತಂ ಯುಧಿವಿಜಿತಜರಾಸಂಧಪೂರ್ವಾರಿವರ್ಗಃ 
ಪಾರ್ಥಾನ್‌ ಪಿತ್ರಾವಿಹೀನಾನುಪಗತನಗರಾನ್‌ ಯಸ್ತ್ವಜೋಪಾದ್ವಿಹದ್ಬ್ಯೋ 
ನಂದಾದೀನುದ್ದವೋಕಾ ಸ ಗತವಿರಹಶುಚಃ ಕಾರಯನ್‌ ಮಾವತಾತಃ ॥ 14 ॥ 


ಅನ್ವಯಾರ್ಥ :- ಯಃ - ಯಾವ, ಅಜಃ - ಹುಟ್ಟಲ್ಲದ ಶ್ರೀಕೃಷ್ಣನು ಪಿತ್ರೋಃ - ತಾಯಿತಂದೆಗಳಾದ 
ದೇವಕಿವಸುದೇವರ, ಬಂಧಂ - ನಿಗಡಬಂಧನವನ್ನು ನಿರಸ್ಕ - ಪರಿಹರಿಸಿ (ಕಾರಾಗ್ರಹದಿಂದ ಬಿಡಿಸಿ), ಉಗ್ರಸೇನಂ ವ 


Rarest Archiver 


114 ಶ್ರೀಗುರುರಾಜಸಂಪುಟಮ್‌ 


ಕಂಸನ ತಂದೆಯಾದ ಉಗ್ರಸೇನನನ್ನು ಕ್ಲಿತಿಪತಿಂ ಈ ರಾಜ್ಯಕ್ಕೆ ದೊರೆಯನ್ನಾಗಿ ಅಕರೋತ್‌ - ಮಾಡಿದನೋ, ಗುರೋಃ ಎ 
ವಿದ್ಯಾಗುರುಗಳಾದ ಸಾಂದೀಪಿನ್ಯಾಚಾರ್ಯರ, ಪರೇತಂ - ಮೃತನಾದ, ಪುತ್ರಂ - ಮಗನನ್ನು ಪ್ರಾದಾತ್‌ ಎ 
ಪುನರುಜ್ಜೀವನಗೊಳಿಸಿ ಗುರುಗಳಿಗೆ ತಂದುಕೊಟ್ಟನೋ, ಯುಧಿ ಎ ಯುದ್ಧದಲ್ಲಿ ವಿಜಿಶಜರಾಸಂಧಪೂರ್ವಾರಿವರ್ಗಃ - 
ವಿಜಿತ - ಜಯಿಸಲ್ಪಟ್ಟ ಜರಾಸಂಧಪೂರ್ವ - ಜರಾಸಂಧನೇ ಮೊದಲಾದ, ಅರಿವರ್ಗಃ - ಶತ್ರು ಸಮೂಹವುಳ, 
(ಪಾಠಾಂತರಾ - ಅಜಃ ಎ ಹುಟ್ಟಿಲ್ಲದ, ಯಸ್ತು - ಯಾವ ಕೃಷ್ಣನು), ಪಿತ್ರಾ - ತಾಯಿತಂದೆಗಳಿಂದ, ವಿಹೀನಾನ್‌ ಎ 
ರಹಿತರಾದ, ಅಂದರೆ ತಾಯಿಯಾದ ಮಾದ್ರಿ ಮತ್ತು ತಂದೆಯಾದ ಪಾಂಡುರಾಜರನ್ನು ಕಳೆದುಕೊಂಡ, ಉಪಗತನಗರಾನ್‌ 
= ರಾಜಧಾನಿಗೆ ಬಂದ (ಪಟ್ಟಣವನ್ನು ಸೇರಿದ), ಪಾರ್ಥಾನ್‌ - ಪಾಂಡವರನ್ನು ವಿಪದ್ದೊ € ವಿಪತ್ಕುಗಳಿಂದ, ಅಪಾತ್‌ ಐ 
ರಕ್ಷಿಸಿದನೋ, ಉದ್ಧವೋಕ್ಕ್ಯಾ ಉದ್ದವನ ವಚನದಿಂದ (ಉದ್ದವನದ್ವಾ ಜಾ de ಸಂದೇಶ ವಚನದಿಂದ), 
ನಂದಾದೀನ್‌ - ನಂದಗೋಪನೇ ಮೊದಲಾದವರನ್ನು ಗತವಿರಹಶುಚಃ ಕಳೆಯಲ್ಪಟ್ಟ ವಿರಹದುಃಖವುಳ್ಳವರನ್ನಾಗಿ (ತನ್ನ 
ವಿರಹದುಟುವಿಲ್ಲದವರನ್ನಾಗಿ), ಕಾರಯನ್‌ ಎ ಆ ಚರ ಸಃಎಆ ಕೃಷ್ಣನು, ರಿತ ನನನ್ನು, ಅವತಾತ್‌ ಎ 
ಕಾಪಾಡಲಿ, (ಪಾಠಾಂತರ ಸಃ - ಶ್ರೀಕೃಷ್ಣನು, ಮಾಂ - ನನ್ನನ್ನು ಅವತಾತ್‌ - ಕಾಪಾಡಲಿ). 

ತಾತ್ಪರ್ಯ :- ಜನನರಹಿತನಾದ ಶ್ರೀಕೃಷ್ಣಪರಮಾತ್ಮನು ಕಂಸನನ್ನು ಸಂಹಾರಮಾಡಿ ಕಾರಾಗ್ಭಹದಲ್ಲಿದ್ದ ತಾಯಿ- 
ತಂದೆಗಳಾದ ದೇವಕೀವಸುದೇವರನ್ನು ನಿಗಡಬಂಧನದಿಂದ ಬಿಡುಗಡೆ ಮಾಡಿದನು. ಕಂಸನ ತಂದೆಯಾದ ಉಗ್ರಸೇನನನ್ನು 
ಯಾದವ ರಾಜ್ಯಕ್ಕೆ ದೊರೆಯನ್ನಾಗಿ ಮಾಡಿದನು. ಅನಂತರ ತನ್ನ ವಿದ್ಯಾಗುರುಗಳಾದ ಸಾಂದೀಪಿನ್ಯಾ ಚಾರ್ಯರ 
ಮೃತನಾದ ಪತ್ರನನ್ನು ಮತ್ತೆ ನಮಕ ಗುರುಗಳಿಗೆ ತಂದೊಪ್ಪಿಸಿದನು. ಯುದ್ಧದಲ್ಲಿ ಜರಾಸಂಧನೇ dl 
ಶತ್ರುಸಮೂಹವನ್ನು ಜಯಿಸಿದನು. ಅರಣ್ಯದಲ್ಲಿ ಪಾಂಡುರಾಜನು ಮೃತನಾಗಿ, ಮಾದ್ರಿದೇವಿಯು ಸತೀಹೋಗಿ, 
ಅನಾಥರಾಗಿದ್ದ ಪಾಂಡವರು ಕುಂತೀಸಹಿತರಾಗಿ ರಾಜಧಾನಿಗೆ ಮರಳಿದಾಗ ಅವರಿಗೆ ಬಂದೊದಗಿದ ಸಕಲವಿಪತ್ತುಗಳನ್ನು 
ಪರಿಹರಿಸಿ ಕಾಪಾಡಿದನು. ತನ್ನ ವಿರಹದುಃಖದಿಂದ ಬಳಲುತ್ತಿದ್ದ ನಂದಗೋಪ ಮೊದಲಾದವರನ್ನು ಉದ್ದವನ ಮೂಲಕ 
ಸಂದೇಶ ಕಳುಹಿಸಿ ಪ್ರಿಯವಚನಗಳಿಂದ ಸಾಂತ್ವನಗೊಳಿಸಿ ಅವರ ವಿರಹದುಃಖವನ್ನು ಪರಿಹರಿಸಿದನು. ಇಂತು 
ಮಹಿಮಾವಂತನಾದ ಆ ಶ್ರೀಕೃಷ್ಣನು ನನನ್ನು ಸಂರಕ್ಷಿಸಲಿ ಎಂದು ಭಾವ ॥ 14 ॥ 


ಈಗ ಶ್ರೀಮಂತ್ರಾಲಯಶ್ರೀಪಾದಂಗಳವರು ಶ್ರೀಮದಾಚಾರ್ಯರು ವಿರಚಿಸಿದ ಶ್ರೀಮನ್ನಹಾಭಾರತ ತಾತಯ 
ನಿರ್ಣಯ ಗ್ರಂಥದ ಹದಿನೈದನೆಯ ಅಧ್ಯಾಯಾರ್ಥವನ್ನು ""ಯಸ್ಮಾತ್‌'' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 


ಹದಿನೈದನೆಯ ಆಧ್ಯಾಯ:- 
ಯಸ್ಮಾದ್ವಾಸಸ್ಪರೂಪಾದಪಿ ವಿದಿತಸುವಿದ್ಯಾಪ್ಯಾಯಯುತ್ಸ ಪ್ರಮೋದಂ 
ಪಾರ್ಥಾ ದ್ರೋಣಸುತಾರ್ಥಂ ಪ್ರತಿಗತಬ್ಬಗುಪೋ ಯನ್ನಿಯತ್ಕಾರ್ಥಕಾಮಃ | 
ತಸ್ಮಾದಾಪ್ತೋರುವಿದ್ಯೋ ದ್ರುಪದಮುಪಗತೋತನಾಪಕಾಮಃ ಸವಿದ್ಯಾಃ 
ಶಿಷ್ಯೇಭ್ಛಃ ಕೌರವೇಭ್ಯೋ ದಿತಿಜನಿರಸನೋ5 ದಾತ ನೋತವ್ಯಾನ್ನುರಾರಿಃ 11 15 ॥| 


ಅನ್ನಯಾರ್ಥ :- ವ್ಯಾಸಸ್ವರೂಪಾತ್‌ ತ ಶ್ರೀವೇದವ್ಯಾಸ ಸ್ವರೂಪನಾದ, ಯಸ್ಮಾದಪಿ - ಯಾವ ಶ್ರೀಕೃಷ್ಣನಿಂದಲೂ, 
ವಿದಿತ - ತಿಳಿದುಕೊಳ್ಳಲಟ್ಟ ಸುವಿದ್ಯಾ (ಸಂತಃ) ಎ ಉತ್ತಮ ವಿದ್ಯೆಗಳುಳ್ಳವರಾಗಿ, ಪಾರ್ಥಾಃ ಎ ಕುಂತೀಪುತ್ರರಾದ 


Rarest Archiver 


ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯಭಾವಸಂಗ್ರಹಃ 3 


ಧರ್ಮರಾಜಾದಿ ಪಾಂಡವರು, ಪ್ರಮೋದಂ ಎ ಪ್ರಕರ್ಷ ಹರ್ಷವನ್ನು ಪ್ಯಯುಃ - ಹೊಂದಿದರು, ಯನ್ನಿಯತ್ಯಾ ಎ 
ಶ್ರೀಕೃಷ್ಣನ ಪ್ರೇರಣೆಯಿಂದ, ದ್ರೋಣಃ ಎ ದ್ರೋಣಾಚಾರ್ಯರು, ಸುತಾರ್ಥಂ - ಮಗನಾದ ಅಶ್ವತ್ಥಾಮನ ಹಾಲಿ- 
ಗೋಸ್ಕರವಾಗಿ, ಪ್ರತಿಗತಭ್ಯಗುಪಃ - ಪರಶುರಾಮದೇವರನ್ನು ಹೊಂದಿದವರಾಗಿ, ತಸ್ಮಾತ್‌ - ಶ್ರೀಪರಶುರಾಮ- 
ದೇವರಿಂದ, ಅಪ್ಟೋರುವಿದ್ಯಃ ಆಪ್ತ = ಪಡೆಯಲ್ಪಟ್ಟ ಉರು ಎ ಹೆಚ್ಚಾದ, ಎದ್ಯಃ = ವಿದ್ಯೆಯುಳ್ಳವರಾಗಿ, ಅರ್ಥಕಾಮಃ 
= ಗೋಪ್ರಾಪ್ರಿ ಲಕ್ಷಣ ಪ್ರಯೋಜನಕ್ಕಾಗಿ ದ್ರುಪದಂ - ಮಿತ್ರನಾದ ಪಾಂಚಲದೇಶಾಧಿಪತಿಯಾದ ದ್ರುಪದರಾಜನನ್ನು 
ಉಪಗತಃ ೭ ಹೊಂದಿದವನಾಗಿ, ಅನಾಪಕಾಮಃ ಎ ಗೋವುಗಳನ್ನು ಪಡೆಯಲಾರದವರಾಗಿ, ಶಿಷ್ಯೇಭ್ಯಃ ತ ಶಿಷ್ಯರುಗಳಾದ, 
ಕೌರವೇಭ್ಯಃ ಎ ಕುರುವಂಶೋದ್ಧದರಾದ ಧಾರ್ತರಾಷ್ಟ್ರರು ಮತ್ತು ಪಾಂಡವರಿಗೆ, ಸ್ವವಿದ್ಯಾಃ - ತಾವು ಕಲಿತ ವಿದ್ಯೆಗಳನ್ನು 
ಅರ್ಥಾತ್‌ ಶಸ್ಟಾಸ್ರ್ರ ವಿದ್ಯೆಗಳನ್ನು ಅದಾತ್‌ - ತನಗೆ ಪ್ರಯೋಜನವಾದೀತೆಂಬ ಅಭಿಪ್ರಾಯದಿಂದ ಹೇಳಿಕೊಟ್ಟರು. ಸಃ ಎ 
ಹೀಗೆ ಕೌರವ ಪಾಂಡವರು ವಿದ್ಯೆ ಕಲಿಯಲು ಕಾರಣನಾದ, ದಿತಿಜನಿರಸನಃ - ದೈತ್ಯಸಂಹಾರಕನಾದ, ಮುರಾರಿ ಎ 
ಮುರವೈರಿಯಾದ ಶ್ರೀಕೃಷ್ಣನು, ಸ್‌ ನಮ್ಮನ್ನು ಅವ್ಯಾತ್‌ - ಕಾಪಾಡಲಿ. 

ತಾತ್ಪರ್ಯ :- ಶ್ರೀಮನ್ನಾರಾಯಣಾಭಿನ್ನನಾದ ಶ್ರೀವೇದ ವ್ಯಾಸಸ್ವರೂಪಿ ಶ್ರೀಕೃಷ್ಣಪರಮಾಶ್ಮನು ತನ್ನ ಭಕ್ತರೂ 
ಸೋದರತ್ತೆಯ ಮಕ್ಕಳೂ ಆದ ಧರ್ಮರಾಜಾದಿ ಪಾಂಡವರಿಗೆ ಸಕಲ ಶ್ರೇಷ್ಠ ವಿದ್ಯೆಗಳನ್ನು ಹೇಳಿಕೊಟ್ಟು ಅನುಗ್ರಹಿಸಿದನು. 
ಪಾಂಡವರು ಶ್ರೀಕೃಷ್ಣನಿಂದ ಸಮಸ್ತ ವಿದ್ಯೆಗಳನ್ನು ಕಲಿತು ಬಹು ಸಂತೋಷಭರಿತರಾದರು. ಇದರಂತೆ ಶ್ರೀಕೃಷ್ಣನ 
ಪ್ರೇರಣೆಯಿಂದ ದ್ರೋಣಾಚಾರ್ಯರಲ್ಲಿ ಕೌರವರೊಡನೆ ಸೇರಿ ಪಾಂಡವರು ಸಕಲ ಶಸ್ತಾಸ್ತ್ರ ವಿದ್ಯೆಗಳನ್ನು ಕಲಿತರು. 
ದ್ರೋಣಾಚಾರ್ಯರು ಶ್ರೀಕೃಷ್ಣನ ಪ್ರೇರಣೆಯಿಂದ ತಮ್ಮ ಪುತ್ರ ಅಶ್ವತ್ಥಾಮಾಚಾರ್ಕರಿಗೆ ಹಾಲಿಗೋಸ್ಕರವಾಗಿ ಶ್ರಿಪರಶು- 
ರಾಮದೇವರಲ್ಲಿ ಹೋಗಿ ಅವರ ಆಶ್ರಯದಲ್ಲಿದ್ದು ಸಮಸ್ತ ವಿದ್ಯೆಗಳನ್ನೂ ಅಭ್ಯಾಸ ಮಾಡಿದರು. ಆದರೆ ಯಾವ 
ಉದ್ದಿಶ್ಯಕ್ಕಾಗಿ ಅಲ್ಲಿಗೆ ಹೋಗಿದ್ದರೋ ಆ ವಾಂಛಿತಮಾತ್ರ ಪೂರ್ಣವಾಗಲಿಲ್ಲ ಅದರಿಂದ ಅವರು ತಮ್ಮ ಮಿತ್ರನಾದ 
ಪಾಂಚಾಲದೇಶಾಧಿಪತಿಯಾದ ದ್ರುಪದರಾಜನಲ್ಲಿಗೆ ಹೋದರು. ಅಲ್ಲಿಯೂ ಅವರ ಮನೋರಥ ಪೂರ್ಣವಾಗಲಿಲ್ವ 
ಆದ್ದರಿಂದ ದ್ರೋಣಾಚಾರ್ಯರು ಶ್ರೀಕೃಷ್ಣನ ಪ್ರೇರಣೆಯಿಂದ ಹಸ್ತಿನಾವತಿಗೆ ಬಂದು ಅಲ್ಲಿ ರಾಜಾಶ್ರಯವನ್ನು ಸಂಪಾದಿಸಿ, 
ಕುರುಕುಲ ಸಂಜಾತರಾದ ಪಾಂಡವರು ಮತ್ತು ದುರ್ಯೊಧನಾದಿ ಧಾರ್ತರಾಷ್ಟರಿಗೆ ತಾವು ಕಲಿತಿದ್ದ ಸಕಲ ಶಸ್ತಾಸ್ತ್ರ 
ವಿದ್ಯೆಗಳನ್ನು ಹೇಳಿಕೊಟ್ಟರು. ಹೀಗೆ ಪಾಂಡವರು ಶ್ರೀಕೃಷ್ಣನಲ್ಲಿಯೂ ನಂತರ ಅವನ ಪ್ರೇರಣೆಯಂತೆ ದ್ರೋಣಾಚಾರ್ಯ- 
ರಲ್ಲಿಯೂ ಸಕಲ ವಿದ್ಯೆಗಳನ್ನೂ ಕಲಿತರು. ಇಂಥ ದೈತ್ಯಸಂಹಾರಕನಾದ, ಮುರವೈರಿಯಾದ ಶ್ರೀಕೃಷ್ಣಪರಮಾತ್ಮನು ನಮ್ಮನ್ನು 
ಕಾಪಾಡಲಿ ಎಂದು ಭಾವ. 

ಈಗ ಶ್ರೀಗುರುಸಾರ್ವಭೌಮರು ಶ್ರೀಮದಾನಂದತೀರ್ಥಭಗವತಾದರು ರಚಿಸಿದ ಮಹಾಭಾರತ ತಾತ್ಪರ್ಯ 
ನಿರ್ಣಯದ ಹದಿನಾರನೆಯ ಅಧ್ಯಾಯದ ಕಥಾಭಾಗವನ್ನು “ಭೂಯಃ” ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 
ಹದಿನಾರನೆಯ ಅಧ್ಯಾಯ:- 

ಭೂಯಸ್ತಾ ಗತಮಾಜಯೇ ಸಹಜರಾಸಂಧಂ ನೃಷ್ಟರ್ನೀತಯೇ 

ಜ್ಞಾತ್ಪಾಯಾತ್‌ ಸಹಜಾನ್ವಿತೋತತಿಗಹನಂ ಗೋಮಂತಮತ್ರಾಗತಾನ್‌ | 
ತಾರ್ಕ್ಯಾಲ್ಲಬ್ಬಕಿರೀಟ ಉನ್ನತಗಿರೇರಾಪ್ಳತ್ರ ಜಿತ್ವಾ ರಿಪೂನ್‌ 
ಹತ್ವಾ ಸ್ವೀಯಸೃಗಾಲಮಾತ್ಮನಗರೀಂ ಪ್ರಾಪ್ತಃ ಸ ನೋರವ್ಯಾದ್ದರಿಃ ॥ 16 ॥ 


Rarest Archiver 





116 ಶ್ರೀಗುರುರಾಜಸಂಪುಟಮ್‌ 


ಅನ್ಹಯಾರ್ಥ :- ಯಃ - ಯಾವ ಶ್ರೀಕೃಷ್ಣಪರಮಾತ್ಮನು, ಸಹ-ಜಾನ್ವಿತಸನ್‌ - ಸಹೋದರನಾದ ಬಲರಾಮನಿಂದ 
ಕೂಡಿಕೊಂಡು, ನೃಪೈಸಹ 1 ತನ್ನ ಮಾಂಡಲಿಕ ರಾಜರೊಡನೆ, ಆಜಯೇ ಎ ಯುದ್ಧಕ್ಕಾಗಿ (ಆಹವೇ) = ಯುದ್ದದಲ್ಲಿ), 
ಭೂಯಸ್ತು ಎ ಮತ್ತೆ (ಪುನ), ಆಗತಂ - ಬಂದಂಥ, ಜರಾಸಂಧಂ - ಜರಾಸಂಧನನ್ನು ಜ್ಞಾತ್ವಾ ತಿಳಿದು, 
ನೀತಯೇ=ರಾಜನೀತಿಯನ್ನು ಜಗತ್ತಿಗೆ ಉಪದೇಶಿಸಬೇಕೆಂದು, (ಅಷ್ಟೇವಿನಃ ಸಾಮರ್ಥ್ಯವಿಲ್ಲದ್ದರಿಂದಲ್ಲ ಎಂದು ಭಾವ), 
ಅತಿಗಹನಂ ಎ ಅತ್ಯಂತ ಗಹನವಾದ (ಪ್ರವೇಶಿಸಲಾಗದ) (ಪಾ.ಗೋಮಂತಂ ಅಗಾನ್‌ ಎ ಗೋಮಂತಕ್ಕೆ ಬಂದನು) 
ಗೋಮಂತಂ ಎ ಗೋಮಂತಪರ್ವತದಲ್ಲಿ (ಅರಿಗಿರಿಯಲ್ಲಿ) ಅಯಾತ್‌ ಎ ಬಂದಂಥ, ತಾರ್ಕ್ಟಾತ್‌ ಎ ಗರುಡನಿಂದ, 
ಲಬ್ಧಕಿರೀಟಃ ಎ ಹೊಂದಲ್ಪಟ್ಟ ಕಿರೀಟವುಳ್ಳವನಾಗಿ (ಅಂದರೆ ಕಿರೀಟವನ್ನು ಪಡೆದು), ಉನ್ನತಗೀರೇಃ ಎ ಅತಿ ಎತ್ತರವಾದ 
ಬೆಟ್ಟದಿಂದ, ಆಪುತ್ವ = ಹಾರಿ, ಆಗತಾನ್‌ ಎ ಬಂದಂಥ, ರಿಪೂನ್‌ ಎ ಶತ್ರುಗಳನ್ನು ಜಿತ್ಹಾ ಎ ಜಯಿಸಿ, ಸ್ತೀಯಸೃ್ಫಗಾಲಂ 
= ತನ್ನ ಸಹೋದರನಾದ ಸೃಗಾಲವಾಸುದೇವನನ್ನು (ಪಾ.ಅನ್ವೀಯ ಎ ಅನುಸರಿಸಿ). ಹತ್ತಾ-ಸಂಹಾರ ಮಾಡಿ, ಆತ್ಮ 
ನಗರೀಂ - ತನ್ನ ನಗರವಾದ ಮಥುರಾಪಟ್ಟಣವನ್ನು ಪ್ರಾಪಃ - ಹೊಂದಿದಂಥ (ಸೇರಿದಂತಹ) ಸಃ ಎ ಅಂಥ 
ಮಹಾಮಹಿಮನಾದ, ಹರಿಃ ಎ ಶ್ರೀಹರ್ಯಭಿನ್ನವಾದ ಶ್ರೀಕೃಷ್ಣನು, ನಃ ನಮ್ಮಗಳನ್ನು ಅವ್ಯಾತ್‌ ಎ ಕಾಪಾಡಲಿ. 


ತಾತ್ಪರ್ಯ :- ಮಹಾಭಾರತ ತಾತ್ಪರ್ಯ ನಿರ್ಣಯದ ಹದಿನಾರನೆಯ ಅಧ್ಯಾಯಾರ್ಥವನ್ನು ಶ್ರೀಗುರು- 
ಸಾರ್ವಭೌಮರು ಈ ಪದ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಮಧುರೆಯಲ್ಲಿ ಶ್ರೀಕೃಷ್ಣನು ಇರುವಾಗ ತನ್ನ ಅಳಿಯನಾದ ಕಂಸನನ್ನು 
ಸಂಹರಿಸಿದನೆಂಬ ಕೋಪದಿಂದ ಜರಾಸಂಧನು ಸಕಲ ಸಾಮಂತರಾಜರು ಮತ್ತು ಸೈನಿಕರಿಂದೊಡಗೂಡಿ ಶ್ರೀಕೃಷ್ಣನನ್ನು 
ಜಯಿಸಿ ಸಂಹರಿಸಬೇಕೆಂಬ ದುರಬಿಸಂಧಿಯಿಂದ ಬಂದನು. ಶ್ರೀಕೃಷ್ಣನು ಜರಾಸಂಧನು ಮತ್ತೆ ತನ್ನ ಮೇಲೆ ಯುದ್ದ 
ಮಾಡಲು ಬಂದಿದ್ದಾನೆಂದು ತಿಳಿದು, ಅತ್ಯಂತ ಸಮರ್ಥನೂ, ಅರಿಭಯಂಕನೂ ತಾನಾಗಿದ್ದರೂ ಜರಾಸಂಧನನ್ನು 
ಅಲ್ಲಿಯೇ ಜಯಿಸಲು ಸಮರ್ಥನಾಗಿದ್ದರೂ, ಜಗತ್ತಿಗೆ ಇಂಥ ಸಮಯದಲ್ಲಿ ಹೇಗೆ ವರ್ತಿಸಬೇಕೆಂದು ರಾಜನೀತಿಯನ್ನು 
ತೋರಿಕೊಡಲೋಸುಗ ಅಣ್ಣ ಬಲರಾಮನಿಂದ ಕೂಡಿಕೊಂಡು ಅತಿಗಹನವಾದ ಗೋಮಂತಪರ್ವತಕ್ಕೆ ಹೋದನು. ಆ 
ಗೋಮಂತಪರ್ವತದಲ್ಲಿ ಗರುಡನು ತಂದು ಸಮರ್ಪಿಸಿದ ತನ್ನ ಕಿರೀಟವನ್ನು ಪಡೆದು, ಎತ್ತರವಾದ ಆ ಬೆಟದಿಂದ ಹಾರಿ, 
ಅಲ್ಲಿಗೆ ಬಂದ ಸಮಸ್ತ ಶತ್ರುಗಳನ್ನು ಜಯಿಸಿ, ಸೋದರನಾದ ಸೃಗಾಲ ವಾಸುದೇವನನ್ನು ಸಂಹರಿಸಿ ಮಥುರಾಪಟ್ಟಣಕ್ಕೆ 
ಮರಳಿಬಂದನು. ಇಂತಹ ಮಹಾ ಮಹಿಮನಾದ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡಲಿ ಎಂದು ಭಾವ. ॥ 16 ॥ 


ಹದಿನೇಳನೆಯ ಅಧ್ಯಾ ಯಃ:- 


ತ ೦ %್‌ ೯ ಣ್‌ 
ಭಗ್ನಾಶಾನ್ನ Jಪತೀನರೀನ್ವ ಧಿತಯಃ ಸರ್ಗಾಧಿಪಾಗ್ಯಾಸನೇ 
ಲಗ್ನೋ ಭೀಷ್ಮಕಸತ್ಯತೋರ5ಥ ಯವನಂ ಜಘ್ಲೇ ಸತೀಮಾತ್ಮನಃ 
ನಿಘ್ನಾಂ ಯೋಶಕೃತ ರುಕ್ಕಿಣೀಂ ಸಮಜಯದ್ದುರ್ಗರ್ವರುಕ್ಕಾದಿಕಾನ್‌ 
ನಿಫ್ಲನ್‌ ಸತ್ರಜಿದಾತ್ಮಜಾಪತಿರಸ್‌ ಮೇ5 ಘಂ ಭವೇತರ್ವದಾ ॥ 17 ॥ 
ಅನ್ವಯಾರ್ಥಃ - ಯಃ - ಯಾವಕೃಷ್ಣನು, ಅರೀನ್‌ - ಶತ್ರುಗಳಾದ ನೃಪತೀನ್‌ - ಜರಾಸಂಧಾದಿರಾಜರುಗಳನ್ನು 
ಭಗ್ನಾಶಾನ್‌ ತ ಭಗವಾದ ಆಶೆಯುಳ್ಳವರನ್ನಾಗಿ (ನಿರಾಶರನ್ನಾಗಿ), ವೃಧಿತ - ಮಾಡಿದನೋ, ಸ್ವರ್ಗಾಧಿ ಪಾಗ್ರಾ ಸವೇ 
- ಸ್ವರ್ಗಾಧಿಪ - ನಾಕಿನಾಯಕನಾದ ಇಂದ್ರನ ಅಗ್ರ್ಯಾಸನೇ - ಸಿಂಹಾಸನದಲ್ಲಿ ಲಗ್ಯಃ - ಕುಳಿತುಕೊಂಡನೋ, 


Rarest Archiver 


ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗ್ರಹಃ 117 


ಭೀಷ್ಮಕಸತ್ಯತಃ - ಭೀಷ್ಮಕ ರಾಜನಿಂದ ಪೂಜಿತನಾದನೋ, ಅಥ - ಅನಂತರ, ಯವನಂ ಎ ಕಾಲಯವನನ್ನು, ಜಪೇ ಎ 
ಸಂಹಾರಮಾಡಿದನೋ, ಯಃ - ಯಾವ ಶ್ರೀಕೃಷ್ಣನು, ಆತ್ಮನಃ ಎ ತನಗೆ, ನಿಘ್ನಾಂ ಎ ಸ್ವಾಧೀನಳಾದ, ರುಕ್ಕಿಣೀಂ ಎ 
ರುಕ್ಕಿಣೀದೇವಿಯನ್ನು ಸತೀಂ ಎ ಪತ್ನಿಯನ್ನಾಗಿ, ಅಕೃತ = ಮಾಡಿದನೋ (ನಿಜಸತಿಯನ್ನಾಗಿ ಮಾಡಿಕೊಂಡನೋ), 
ದುರ್ಗರ್ವರುಕ್ಕಾದಿಕಾನ್‌ - ದುರ್ಗರ್ವ - ದುರಹಂಕಾರಿಗಳಾದ, ರುಕ್ಸಾದಿಕಾನ್‌ ಹ ರುಕ್ಮಿಣಿಯ ಸಹೋದರನಾದ ರುಕ್ಕಿ 

ಮೊದಲಾದವರನ್ನು, ಸಮಜಯತ್‌ - ಜಯಿಸಿದನೋ, ಅಸೌ - ಅಂತಹ, ಸತ್ರಜಿದಾತ್ಮಜಾಪತಿಃ ಎ ಸತ್ರಾಜಿದ್ರಾಜನ 
ಪುತ್ರಿಯಾದ ಸತ್ಯಭಾಮಾದೇವಿಯ ಸ್ವಾಮಿ (ಗಂಡ) ಯಾದ ಶ್ರೀಕೃಷ್ಣನು, ಸರ್ವದಾ - ಯಾವಾಗಲೂ, ಮೇ - ನನ್ನ, 
ಅಘಂ - ಪಾಪವನ್ನು (ವಿಫ್ಲಂ ಎ ವಿಷವನ್ನು ನಿಪುನ್‌ - ಪರಿಹರಿಸುವವನು, ಭವೇತ್‌ - ಆಗಲಿ 


ತಾತ್ತರ್ಯ :- ಶ್ರೀಕೃಷ್ಣಪರಮಾತ್ಮನು ತನ್ನ ಶತ್ರುಗಳಾದ ಜರಾಸಂಧನೇ ಮೊದಲಾದ ರಾಜರುಗಳನ್ನು ಭಗ್ಗವಾದ 
ಆಶೆಯುಳ್ಳವರನ್ನಾಗಿ ಅಂದರೆ ಯುದ್ಧದಲ್ಲಿ ತನ್ನನ್ನು ಜಯಿಸಲಿಚ್ಛಿಸಿ ಬಂದ ಅವರನ್ನು ತಾನೇ ಸೋಲಿಸಿದ್ದರಿಂದ ಅವರು 
ನಿರಾಶರಾಗುವಂತೆ ಮಾಡಿದನು. ಸ್ವರ್ಗಲೋಕಾಧಿಪತಿಯಾದ ದೇವೇಂದ್ರನ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀಕೃಷ್ಣನು 
ಮಂಡಿಸಿದನು. ಭೀಷ್ಮ್ಠಕ ಮಹಾ ರಾಜನಿಂದ ಪೂಜಿತನಾದನು. ಆ ತರುವಾಯ ಶ್ರೀಕೃಷ್ಣನು ಯುದ್ಧದಲ್ಲಿ ಕಾಲಯವನನನ್ನು 
ಸಂಹಾರಮಾಡಿದನು. ಶ್ರೀ ರುಕ್ಶಿಣೀದೇವಿಯು ಮೊದಲೇ "ನಾನು ನಿನಗೆ ಮನಸೋತಿದ್ದೇನೆ ನೀನು ನನನ್ನು ಪತ್ನಿಯಾಗಿ 
ಸ್ವೀಕರಿಸಿ ಅನುಗ್ರಹಿಸು' ಎಂದು ಪತ್ರಬರೆದು ಬ್ರಾಹ್ಮಣೋತ್ತಮನ ಮೂಲಕ ಕಳಿಸಿ ಪ್ರಾರ್ಥಿಸಿದ್ದರಿಂದ ತನಗೆ ಸ್ವಾಧೀನ- 
ಳಾದ ರುಕ್ಕಿಣೀದೇವಿಯ ಮನೋರಥವನ್ನು ಪೂರ್ಣ ಮಾಡುವುದಕ್ಕಾಗಿ ಪ್ರಯಾಣಬೆಳಸಿ ರುಕ್ಮಿಣಿಯನ್ನು ರಥದಲ್ಲಿ 
ಕೂಡಿಸಿಕೊಂಡು ಹೊರಟನು. ಆಗ ಅದರಿಂದ ಕೋಪೋದ್ರೇಕಗೊಂಡು ಶ್ರೀಕೃಷ್ಣನನ್ನು ಸಂಹರಿಸುತ್ತೇವೆಂಬ ದುರಹಂ- 
ಕಾರದಿಂದ ಯುದ್ಧಕ್ಕೆ ಬಂದ ರುಕ್ಮಿಣಿಯ ಸಹೋದರನಾದ ರುಕ್ಮಿ ಮೊದಲಾದವರನ್ನು ಯುದ್ಧದಲ್ಲಿ ಜಯಿಸಿದನು. ಇಂತು 
ಮಹಾಪರಾಕ್ರಮ ಸಂಪನ್ನನಾದ, ಸತ್ರಾಜಿತ್‌ ರಾಜನ ಕುವರಿಯಾದ ಸತ್ಯಭಾಮಾದೇವಿಯನ್ನು ವಿವಾಹ ಮಾಡಿಕೊಂಡು 
ಅವಳಿಗೆ ಪತಿಯಾದ ಶ್ರೀಕೃಷ್ಣನು ಸರ್ವದಾ ನನ್ನ ಪಾಪವನ್ನು (ವಿಘ್ಣವನ್ಪು ಪರಿಹರಿಸುವವನಾಗಲಿ ಎಂದು ಭಾವ. ॥17॥ 


ಹದಿನೆಂಟನೆಯ ಅಧ್ಯಾ ಯ:- 


ಅಸ್ಪಜೆ ೇಷ್ಟಧಿಕೋರತರ್ಜುನೋತಥ ಯದನುಕ್ರೋಶೇನ ಭೀಮಂ ವಿನಾ- 
ಸದರ್ಮೇ ನಿರತಂ ದದೌ ಸಗುರವೇ ವಧ್ವಾ ನೃಪಂ ಪಾರ್ಷತಮ್‌ ।ಟ 


ಪುತ್ರೌ ಸ ದ್ರುಪದೋತಪಿ ವನ್ನಿವಿಬುಧಾತ್‌ ಸ್ತ್ರೀರೂಪಕಾವಾಪ್ರವಾನ್‌ 


ದಿಷ್ಟ್ಯಾ ಧರ್ಮಜ ಆಪ ರಾಜ್ಯಪದವೀಂ ಸ ಪ್ರೀಯತಾಂ ಮೇ ಹರಿಃ ॥ 18 ॥ 


ಅನ್ನಯಾರ್ಥ:- ಯದನುಕ್ರೋಶೇನ - ಯಾವ ಶ್ರೀಕೃಷ್ಣ ಪರಮಾತ್ಮನ ದಯದಿಂದ, ಭೀಮಂವಿನಾ - ಭೀಮ- 
ಸೇನನನ್ನು ಬಿಟ್ಟು ಅಸ್ಪಜ್ಞೇಷು ಎ ಸಮಸ್ಥಧನುರ್ಧಾರಿಗಳಲ್ಲಿ ಅರ್ಜುನಃ - ಅರ್ಜುನನು, ಅಧಿಕಃ - ಶ್ರೇಷ್ಠನಾದನೋ, 
(ಹೆಚ್ಚಿನವನೆನಿಸಿದನೋ), ಅಥ = ಅನಂತರ, ಅಸದ್ಯರ್ಮೇ ಜ್‌ ಪ್ರತಿಜ್ಞಾಭಂಗರೂಪ ಅಧರ್ಮದಲ್ಲಿ ನಿರತಂ ಎ ಆಸಕ್ತನಾದ, 
ಪಾರ್ಷತಂನೃ್ಭಪಂ ಎ ದ್ರುಪದರಾಜನನ್ನು ಬಧ್ವಾ - ಬಂಧಿಸಿ, ಸ್ವಗುರವೇ ಎ ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ, 
ದದೌ ಎ ಒಪ್ಪಿಸಿದನೋ, ಸಃ - ಅಂತಹ, ದ್ರುಪದಃ ಅಪಿ - ದ್ರುಪದರಾಜನೂ ಸಹ, ವನ್ನಿವಿಬುಧಾತ್‌ ಷ್‌ ಅಗ್ನಿದೇವರಿಂದ, 
ಸೀರೂಪಕೌ ಎ ಹೆಣ್ಣುರೂಪವುಳ್ಳ, ಪುಶ್ರೌ ಎ ಪುತ್ರ-ಪುತ್ರಿಕೆಯರನ್ನು ಆಪ್ತವಾನ್‌ - ಪಡೆದನು. ಧರ್ಮಜಃ ಎ 


Rarest Archiver 


118 ಶ್ರೀಗುರುರಾಜಸಂಪುಟಮ್‌ 


ಧರ್ಮರಾಯನು, ರಾಜ್ಯಪದವೀಂ - ಯೌವರಾಜ್ಯಪದವನ್ನು ದಿಷ್ಟ್ಯಾ ಆಪ - ಸಂತೋಷದಿಂದ ಹೊಂದಿದನೋ, ಸಃ - 
ಅಂತಹ ಹರಿಃ 5 ಶ್ರೀಕೃಷ್ಣನು, ಮೇ - ನನ್ನಲ್ಲಿ ಪ್ರೀಯತಾಂ - ಸುಪ್ರೀತನಾಗಲಿ. 


"ಲ 

ತಾತ್ಪರ್ಯ:- ಶ್ರೀಕೃಷ್ಣಪರಮಾತ್ಮನ ಕಾರುಣ್ಯಾತಿಶಯದಿಂದ ಅರ್ಜುನನು ಭೀಮಸೇನನನ್ನು ಬಿಟ್ಟು ಉಳಿದ ಸಮಸ್ತ 
ಧನುರ್ಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನೆನಿಸಿದನೋ, ಗುರುಕುಲದಲ್ಲಿರುವಾಗ ದ್ರುಪದನು ಮಿತ್ರನಾದ ದ್ರೋಣನಿಗೆ ಅರ್ಧ 
ರಾಜ್ಯವನ್ನು ಕೊಡುವುದಾಗಿ ಪ್ರತಿಜ್ಞಾಪೂರ್ವಕ ವಚನ ಬದ್ಧನಾಗಿ ನಂತರ ಪಾಂಚಾಲದೇಶಾಧಿಪತಿಯಾದ ಮೇಲೆ ಅದನ್ನು 
ಜಾ ಪ್ರತಿಜ್ಞಾಭಂಗ ರೂಪ ಅಧರ್ಮಾಸಕ್ಕನಾಗಿ ದ್ರೊ ೇಣಾಚಾರ್ಯರನ್ನು ಅಪಮಾನಗೊಳಿಸಿದ್ದನು. ಸ. 
ದ್ರೋಣರಿಗೆ ಚ ಅಸಮಾಧಾನವಾಗಿದ್ದಿತು. ಅರ್ಜುನನು ದ್ರೋಣಾಚಾರ್ಯರ ಅಪ್ಪಣೆಯಂತೆ ಗುರುದಕ್ಷಿಣಾ- 
ರೂಪವಾಗಿ ದ್ರುಪದರಾಜನನ್ನು ಯುದ್ಧದಲ್ಲಿ ಜಯಿಸಿ ಅವನನ್ನು ಬಂಧಿಸಿ ತಂದು ದ್ರೋಣಾಚಾರ್ಯರಿಗೆ ಒಪ್ಪಿಸಿ ಅವರ 
ಅನುಗ್ರಹಕ್ಕೆ ಪಾತ್ರನಾದನು. ತನಗಾದ ಅಪಮಾನದಿಂದ ಕಡುನೊಂದ ದ್ರುಪದರಾಜನು ದ್ರೋಣರನ್ನು ಸಂಹರಿಸಲು 
ಶಕ್ಷನಾದ ಓರ್ವಪುತ್ರ ಮತ್ತು ಅರ್ಜುನನನ್ನುವರಿಸುವ ಓರ್ವ ಪುತ್ರಿಯರಿಗಾಗಿ ಯಜ್ಞವನ್ನಾಚರಿಸಿ ಅಗಿದೇವರಿಂದ 
ಸ್ಪೀರೂಪದ ಪುತ್ರ ಪುತ್ರಿಕೆಯರನ್ನು ಪಡೆದನು. ಇತ್ತ ಧರ್ಮರಾಜನು ವಾರಣಾವತಿಯಲ್ಲಿ ಕುರುರಾಜ್ಯದ ಯೌವ್ವ- 
ರಾಜ್ಯಪದದಲ್ಲಿ ಸಂತೋಷದಿಂದ ಅಭಿಷಿಕ್ತನಾದನು. ಇಂತು ಪಾಂಡವರನ್ನು ಅನುಗ್ರಹಿಸಿದ ಶ್ರೀ ಕೃಷ್ಣಪರಮಾತ್ಮನು ನನ್ನಲ್ಲಿ 
ಸುಪ್ರೀತನಾಗಲಿ ಎಂದು ಭಾವ ॥ 18 ॥ 
ಹತ್ತೊಂಭತ್ತನೆಯ ಅಧ್ಯಾಯ:- 


ಯತ್ಕಾರುಣ್ಯಬಲೇನ ಪಾಂಡುತನಯಾ ನಿಸ್ಲೀರ್ಯ ನಾನಾಪದೋ 
ಭಿಕ್ಬಾನ್ದಾಶಿನ ಆಗಮಾಭ್ಯಸನಿನೋ ಹತ್ವಾ ಬಕಂ ದ್ರೌಪದೀಮ್‌ | 

ಉದ್ಭಾಹ್ಯಾಖಲಭೂಪ ಪತೀನಪಿ ರಣೇ ಜಿತ್ಹಾ 4 ಸ್ಲಾಂ ಪುರೀ- 
ಮಿಂದ್ರಪ್ರಸಪುರೇತ ವಸನ್‌ ಕೃತಧರಾರಕ್ಷಾ ಸ ನೋಠವ್ಯಾ ದ್ದರಿಃ I 19 ॥| 


ಅನ್ವಯಾರ್ಥ "- ಪಾಂಡುತನಯಾಃ - ಪಾಂಡುರಾಜನ ಪುತ್ರರಾದ ಯುಧಿಷ್ಠಿರಾದಿಗಳು, ಯತ್‌ ಐಂ ಜೆ | 

ೇಕೃಷ್ಣಪರಮಾತ್ಮನ, ಕಾರುಣ್ಯ ಬಲೇನ - ಕರುಣೆಯ ಬಲದಿಂದ, ನಾನಾಪದಃ - ವಿಷಪ್ರಯೋಗ, ಹಾವಿನಿಂದ 
ಚ್ಲಿಸುವುದು, ಅರಗಿನ ಅರಮನೆ ಮುಂತಾದ ವಿವಿಧ ಆಪತ್ತುಗಳನ್ನು ನಿಸೀರ್ಯ - ದಾಟಿ, ಭಿಕ್ಬಾನ್ಮಾಶಿನಃ = ಭಿಕ್ಷೆಯಿಂದ 
ಗಳಿಸಿದ ಅನ್ನವನ್ನುಣ್ಣುತ್ತಾ ಆಗ ಮಾಭ್ಯಸನಿನಃ ಎ ವೇದಾಧ್ಯಯನನಿರತರಾಗಿ, ಬಕಂ ವ ಬಕಾಸುರನನ್ನು, ಹತ್ತಾ - ಸಂಹರಿಸಿ, 
ದ್ರೌಪದೀಂ - ದ್ರುಪದರಾಜಕುಮಾರಿಯನ್ನು ಉದ್ವಾಹ್ಯ - ಲಗ್ಗವಾಗಿ ರಣೇ - ಆಗಸಂಭವಿಸಿದ ಕದನದಲ್ಲಿ ಅಖಿಲ - 
ಸಮಸ್ತರಾದ, ಭೂಪತೀನ್‌ ಎ ರಾಜರುಗಳನ್ನೂ ಜಿತ್ಹಾ = ಜಯಿಸಿ, ಸ್ಟಾಂಡ ತಮ್ಮದಾದ, ಪುರೀಂ ಎ ಹಸ್ಸಿನಾಪುರವನ್ನು, 
ಗತಾಃ - ಹೊಂದಿದವರಾಗಿ (ಸೇರಿ), ಇಂದ್ರಪ್ರಸ್ಥಪರೇ = ಇಂದ್ರಪ್ರಸವೆಂಬ ನಗರದಲ್ಲಿ ಕೃತಧರಾರಕ್ಷಾಃ - ಭೂಮಿಯನ್ನು 
ಪಾಲಿಸುತ್ತಾ (ರಾಜ್ಯ ವನಾಳುತ್ತಾ) ಅವಸನ್‌ ಎ ವಾಸಮಾಡಿದರೋ, ಸ = ಅಂತು ಅನುಗ್ರಹಿಸಿದ, ಚ ದ ಶ್ರೀಕೃಷ್ಣನು, ನಃ 
= ನಮ್ಮನ್ನು ಅವ್ಯಾತ್‌ - ಸಂರಕ್ಷಣಮಾಡಲಿ. 


ತಾತ್ಪರ್ಯ :- ಪಾಂಡವರು ಶ್ರೀಕೃಷ್ಣಪರಮಾತ್ಸನ ಕಾರುಣ್ಯಾತಿಶಯದಿಂದ ವಿಷಾನ್ನ ಸರ್ಪದಂಶನ, ಅರಗಿನ 
ಮನೆಯ ಅಪಾಯ ಹೀಗೆ ಅನೇಕ ವಿಧವಾದ ಆಪತ್ತುಗಳಿಂದ ಪಾರಾದರು ಮತ್ತು ಏಕಚಕ್ರನಗರದಲ್ಲಿ ಬ್ರಾಹ್ಮಣರ 


MH (Ce 


Rarest Archiver 


ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯಭಾವಸಂಗ್ರಹಃ 119 


ವೇಷದಿಂದ ವಾಸಮಾಡುತ್ತಾ ಭಿಕ್ಲಾಟನೆಯಿಂದ ಜೀವಿಸುತ್ತಾ ವೇದಾಧ್ಯಯನ ನಿರತರಾಗಿದ್ದರು. ಮತ್ತು ಭೀಮಸೇನನು 
ಬಕಾಸುರನನ್ನು ಸಂಹರಿಸಿ ಪುರಜನರಿಗೊದಗಿದ್ದ ಸಂಕಟವನ್ನು ಪರಿಹರಿಸಿದನು. ಮುಂದೆ ಶ್ರೀವೇದವ್ಯಾಸದೇವರ 
ಆಣತಿಯಂತೆ ಪಾಂಚಾಲನಗರಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ದ್ರುಪದರಾಜನು ಏರ್ಪಡಿಸಿದ್ದ ದ್ರೌಪದೀ ಸ್ವಯಂವರದಲ್ಲಿ 
ಭಾಗವಹಿಸಿದರು. ಆಗ ಅರ್ಜುನನು ಮತ್ತ್ಯಯಂತ್ರವನ್ನು ಭೇದಿಸಿದನು. ಆ ತರುವಾಯ ಕುಂತಿದೇವಿ ಹಾಗೂ 
ವೇದವ್ಯಾಸರ ಅಪ್ಪಣೆಯಂತೆ ಐದು ಜನ ಪಾಂಡವರೂ ದ್ರೌಪದಿಯನ್ನು ವಿವಾಹವಾದರು. ಆ ಕಾಲದಲ್ಲಿ ತಮ್ಮ ಮೇಲೆ 
ಯುದ್ಧಕ್ಶೆ ಬಂದ ಸಕಲ ರಾಜರನ್ನೂ ಜಯಿಸಿ ಹಸ್ಸಿನಾಪುರಕ್ಕೆ ಬಂದರು. ದೊಡ್ಡ ತಂದೆಯಾದ ಧೃತರಾಷ್ಟ್ರನ ಆದೇಶದಂತೆ 
ಪಾಂಡವರು ಇಂದ್ರಪ್ರಸ್ಥಪುರಕ್ಕೆ ತೆರಳಿ ಅಲ್ಲಿ ಶ್ರೀಕೃಷ್ಣನ ಸಹಾಯದಿಂದ ಮಯನು ನಿರ್ಮಿಸಿದ ಸುಂದರ ರಾಜಧಾನಿಯಲ್ಲಿ 
ರಾಜ್ಯಭಾರ ಮಾಡುತ್ತಾ ಸುಖದಿಂದ ವಾಸಮಾಡಿದರು. ಇಂತು ಪಾಂಡವರನ್ನು ಅನುಗ್ರಹಿಸಿದ ಶ್ರೀಕೃಷ್ಣನು ನಮ್ಮನ್ನು 
ಕಾಪಾಡಲಿ ಎಂದು ಭಾವ ॥ 19 ॥ 


ಇತಿ ಶ್ರೀರಾಘವೇಂದ್ರತೀರ್ಥಗುರುಸಾರ್ವಭೌಮವಿರಚಿತ ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವ- 
ಸಂಗ್ರಹದ ಹತ್ತೊಂಬತ್ತನೆಯ ಅಧ್ಯಾಯ ಕಥಾಸಂಗ್ರಹದ ಕನ್ನಡಾನುವಾದವು ಮುಗಿದುದು. 


ಇಪ್ಪತ್ತನೆಯ ಅಧ್ಯಾ ಯ:- 


ಯಃ ಪಾರ್ಥಾನ್‌ ಪರಿಪಾಲಯನ್‌ ಹರಿಪುರೇ ಸ್ಟೀಪುತ್ರಸಂಪದ್ಯುತಾನ್‌ 


ಸಂಹರ್ತಾ ಶತಧನ್ನನೋತಷ್ಠಮಹಿಷೀಭರ್ತಾ ಸುರರ್ಷಿಸುತಃ । 


ಹಾನಿ 


ಹತ್ವಾ ಭೌಮಮಪಾಹರತುರತರುಂ ಬಹ್ಟೀರುವಾಹಾಂಗನಾಃ 
ಪ್ರಾಯಚ್ಛದರಿಸೂನವೇ ಸ್ತಸಹಜಾಂ ಪಾಯಾತ್ತ ನಃ ಕೇಶವಃ ॥ 20 ॥ 


ಅನ್ವಯಾರ್ಥ:- ಯಃ - ಯಾವ ಶ್ರೀಕೃಷ್ಣನು, ಹರಿಪುರೇ - ಇಂದ್ರಪಸ್ಥ ನಗರದಲ್ಲಿ ಸ್ಟೀಪುತ್ರಸಂಪದ್ಯುತಾನ್‌ - ಪತ್ನೀ 
ಪುತ್ರರು, ಸಿರಿ-ಸೆಂಪತ್ತುಗಳಿಂದ ಸಹಿತರಾದ, ಪಾರ್ಥಾನ್‌ - ಪೃಥಾ (ಕುಂತೀ) ಪುತ್ರರಾದ ಪಾಂಡವರನ್ನು 
ಪರಿಪಾಲಯನ್‌ = ಕಾಪಾಡುತ್ತಾ ಶತಧನ್ವನಃ - ಶತಧನ್ವನನ್ನು ಸಂಹರ್ತಾ - ಕೊಲ್ಲುವವನೂ (ಸಂಹಾರಕನೂ), 
ಅಷ್ಟಮಹಿಷೀಭರ್ತಾ = ಎಂಟು ಜನ ಪಟ್ಟದ ರಾಣಿಯರಿಗೆ ಪತಿಯಾಗಿ, ಸುರರ್ಷಿಸ್ತುತಃ ಎ ದೇವರ್ಷಿಗಳಾದ ನಾರದರಿಂದ 
ಸ್ತುತ್ಯನಾದನೋ, ಭೌಮಂ - ಭೂದೇವಿಯ ಮಗನಾದ ನರಕಾಸುರನನ್ನು ಹತ್ವಾ ಎ ಸಂಹಾರಮಾಡಿ, ಸುರತರುಂ ಎ 
ದೇವೇಂದ್ರನ ನಂದನವನದಲ್ಲಿ ವಿರಾಜಿಸಿದ್ದ ಪಾರಿಜಾತವೃಕ್ಚವನ್ನು ಅಪಾಹರತ್‌ - ಅಪಹರಿಸಿದನೋ, ಬಹ್ವೀಃ ೬ 
ಬಹುಸಂಖ್ಯಾಕರಾದ, ಅಂಗನಾಃ ಎ ಹೆಂಗಸರನ್ನು ಉವಾಹ - ವಿವಾಹ ಮಾಡಿಕೊಂಡನೋ, ಹರಿಸೂನವೇ ಎ 
ಇಂದ್ರಸುತನಾದ ಅರ್ಜುನನಿಗೆ ಸ್ವಸಹಜಾಂ - ತನ್ನ ಸಹೋದರಿಯಾದ ಸುಭದ್ರೆಯನ್ನು ಪ್ರಾಯಚ್ಛತ್‌ 5 
ಮದುವೆಮಾಡಿಕೊಟ್ಟನೋ, ಸಃ - ಅಂತಹ, ಕೇಶವಃ - ಬ್ರಹ್ಮರುದ್ರಾದಿ ನಿಯಾಮಕನಾದ ಶ್ರೀಕೃಷ್ಣಪರಮಾತ್ಮನು, ನಃ - 
ನಮ್ಮನ್ನು, ಪಾಯತ್‌ - ಸೆಂರಕ್ಷಣಮಾಡಲಿ. 

ತಾತ್ಪರ್ಯ:- ಶ್ರೀಕೃಷ್ಣನು ಇಂದ್ರಪ್ರಸ್ಥಪುರದಲ್ಲಿ ರಾಜ್ಯಭಾರ ಮಾಡುತ್ತಿರುವ ಪತ್ನೀಪುತ್ರರುಗಳಿಂದ ಸಹಿತರಾದ 
ಪಾಂಡವರಿಗೆ ಸಕಲ ವಿಧವಾದ ಸಹಾಯ ಮಾಡುತ್ತಾ ಸಂರಕ್ಷಿಸಿದನು. ಸತ್ರಾಜಿದ್ರಾಜನನ್ನು ಸಂಹರಿಸಿ ಅವನಲ್ಲಿದ್ದ 
ಶ್ಯಮಂತಕಮಣಿಯನ್ನು ಅಪಹಾರ ಮಾಡಿದ ಶತಧನ್ವನನ್ನು ಸಂಹಾರ ಮಾಡಿದನು. ಸುರಸುಂದರಿಯರಾದ ಎಂಟುಜನ 


Rarest Archiver 


120 ಶ್ರೀಗುರುರಾಜಸಂಪುಟಮ್‌ 


ಪಟ್ಟದರಾಣಿಯರಿಗೆ ಪ್ರಿಯಕರನಾದ ಆ ಪ್ರಭುವು ಪ್ರೀತಿಯ ರಾಣಿಯಾದ ಸತ್ಯಭಾಮಾದೇವಿಯ ಅಭಿಲಾಷೆಯನ್ನು 
ಪೂರ್ಣಮಾಡಲು ಇಂದ್ರನ ನಂದನವನದಲ್ಲಿ ಶೋಭಿಸುತ್ತಿದ್ದ ಪಾರಿಜಾತ ವೃಕ್ಷವನ್ನು ಅಪಹರಿಸಿ ಭೂಮಿಗೆ ತಂದು 
ಪ್ರಿಯಪತ್ನಿಗೆ ನೀಡಿದನು. ದೇವರ್ಷಿಗಳಾದ ನಾರದರಿಗೆ ತನ್ನ ಮಹಿಮಾತಿಶಯಗಳನ್ನು ತೋರಿಸಿ ಅವರಿಂದ ಸುತ್ಯನಾದನು. 
ಅನಂತರ ಭೂದೇವಿಯ ಕುಮಾರನಾದ ನರಕಾಸುರನನ್ನು ಸಂಹಾರ ಮಾಡಿ ಅವನು ಬಂಧಿಸಿಟ್ಟಿದ್ದ ಹದಿನಾರು ಸಾವಿರದ 
ನೂರುಜನ ರಾಜಕುಮಾರಿಯರನ್ನು ವಿವಾಹವಾದನು. ಪ್ರಿಯಸಖನೂ ಇಂದ್ರಕುಮಾರನೂ ಆದ ಅರ್ಜುನನಿಗೆ ತನ್ನ 
ಸಹೋದರಿಯಾದ ಸುಭದ್ರಾದೇವಿಯನ್ನು ಕೊಟ್ಟು ವಿವಾಹ ಮಾಡಿಸಿದನು. ಇಂತು ಬ್ರಹ್ಮ - ರುದ್ರೇಂದ್ರಾದಿ ದೇವತೆಗಳಿಗೆ 
ನಿಯಾಮಕನೂ, ಮಹಾಮಹಿಮನೂ ಆದ ಶ್ರೀಕೃಷ್ಣಪರಮಾತ್ಸನು ನಮ್ಮನ್ನು ಸಂರಕ್ಷಿಸಲಿ ಎಂದು ಭಾವ ॥ 20 ॥ 


ಇಂತು ಶ್ರೀರಾಘವೇಂದ್ರಗುರುಸಾಮಭೌಮರು ವಿರಚಿಸಿದ ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ “ಭಾವ 
ಸಂಗ್ರಹ''ದ ಇಪತ್ತನೆಯ ಶ್ಲೋಕದ ಕನ್ನಡ ಭಾವಾನುವಾದವು ಮುಗಿದುದು. 


ಇಪ್ಪತ್ತೊಂದನೆಯ ಅಧ್ಯಾ ಯಃ- 


ಹಾರ್ಥಾನ್‌ ಲಬ್ಬಸಭಾನ್‌ ವಿಧಾಯ ಮಯತಃ ಪ್ರಾಪ್ತಃ ಪುರಂ ಸಂ ಗತಃ 
ಕ್ಷೇತ್ರಂ ಕೌರವಮರ್ಕಪರ್ವಣಿ ಪುರೀಂ ಸಂಪ್ರಾಪ್ಯ ಕರ್ತಾ ಕ್ರತೋಃ | 
ಪಾಂಡೂನ್‌ ಪ್ರಾಪ್ಯ ಜರಾಸುತೇ ವಿನಿಹತೆ ತೈಃ ಕಾರಯಿತ್ತಾಠದ್ದರಮ್‌ 
ಪ್ರಾಪ್ತಃ ಸಂ ಪುರಮಚ್ಚುತೋ ವಿಜಯತೇ ದ್ಯೂತೇ ಚಿತೈಶ್ಛ ಸ್ಟೃತಃ ॥ 21 ॥ 
ಅನ್ವಯಾರ್ಥ:- ಪಾಂಡೂನ್‌ - ಪಾಂಡವರನ್ನು ಮಯತಃ - ಬಡಗಿಯಾದ ಮಯನಿಂದ, ಲಬ್ಧಸಭಾನ್‌ ಎ 
ಹೊಂದಲ್ಪಟ್ಟ ಸಭೆಯುಳ್ಳವರನ್ನಾಗಿ ಅಂದರೆ ಶ್ರೇಷ್ಠಸಭಾಮಂದಿರವನ್ನು ಪಡೆದವರನ್ನಾಗಿ, ವಿಧಾಯ = ಮಾಡಿ, ಸ್ವಂ ಎ 
ತನ್ನದಾದ, ಪುರಂ ದ್ವಾರಕಾಪಟ್ಟಣಕ್ಕೆ, ಪ್ರಾಪಃ - ಬಂದವನಾಗಿ, ಅರ್ಕಪರ್ವಣಿ ಎ ಸೂರ್ಯಗ್ರಹಣ ಕಾಲದಲ್ಲಿ 
ಕೌರವಂ ಕ್ಷೇತ್ರಂ ಎ ಕುರುಕ್ಷೇತ್ರವನ್ನು ಕುರಿತು ಗತಃ - ಹೋದವನಾಗಿ, ಪುನಃ ಪುರೀಂ - ಮತ್ತೆ ದ್ವಾರಾವತಿಗೆ, ಪ್ರಾಪ್ತಃ 
(ಸನ್‌) - ಬಂದವನಾಗಿ, ಕ್ರತೋಃ - ಯಜ್ಞವನ್ನು ಕರ್ತಾ - ಮಾಡಿದವನಾಗಿ ಪಾಂಡೂನ್‌ ಪ್ರಾಪ್ಯ ಎ ಪಾಂಡವರನ್ನು ಸೇರಿ 
(ಪಾಂಡವರಿದ್ದಲ್ಲಿಗೆ ಬಂದು), ಜರಾಸುತೇ ಎ ಜರಾಸಂಧನು, ವಿನಿಹಿತೇ ಸತಿ ಎ ಸಂಹೃತನಾಗಲು (ಸಂಹೃತನಾದ ಮೇಲೆ), 
ಪಾಂಡವೈಃ ಪಾಂಡವರಿಂದ, ಅಧ್ವರಂ - ರಾಜಸೂಯ ಯಾಗವನ್ನು ಕಾರಯಿತಾ )ಿನಮಾಡಿಸಿ, ಸ್ವಂ ಪುರಂ ಪ್ರಾಪೂ ಎ ತನ್ನ 
ದ್ವಾರಕಾನಗರಕ್ಕೆ ಬಂದು, ದ್ಯೂತೇ - ಕಪಟದ್ಯೂತದಲ್ಲಿ (ಪಗಡೆಯಾಟದಲ್ಲಿ ) ಜಿತೈಃ - ಪರಾಜಿತರಾದ ತೈಃ - ಪಾಂಡವ- 
ರಿಂದ ಸ್ಮೃತಃ ತ ಸ್ಫರಿಸಲ್ಪಟ್ಟ ಆಚ್ಯುತಃ ದ ಅಚ್ಯುತನಾದ ಆ ಶ್ರೀಕೃಷ್ಣಪರಮಾತ್ಮನು, ವಿಜಯತೇ ಉತ್ಕೃಷ್ಟನಾಗಿದ್ದಾನೆ. 
ತಾತರ್ಯ:- ಇಂದಿರಾ ಹೃದಯವಲ್ಲಭನಾದ ಶ್ರೀಕೃಷ್ಣಪರಮಾತ್ಮನು ಮಯಾಸುರನಿಂದ ಪಾಂಡವರಿಗಾಗಿ ಒಂದು 
ಅತಿಮನೋಹರವೂ ಕಲಾಪ್ರಪೂರ್ಣವೂ ಆದ ಸಭೆಯನ್ನು ನಿರ್ಮಾಣ ಮಾಡಿಸಿ ಅವರಿಗೆ ಒಪ್ಪಿಸಿ ಕೊಟ್ಟು ದ್ವಾರಕಾಪುರಿಗೆ 
ಹಿಂದಿರುಗಿ ಬಂದನು. ಪುನಃ ಆ ಸ್ವಾಮಿಯು ಸೂರ್ಯಗ್ರಹಣಕಾಲದಲ್ಲಿ ಕುರುಕ್ಷೇತ್ರಕ್ಕೆ ದಯಮಾಡಿಸಿ, ಗ್ರಹಣಕಾಲದಲ್ಲಿ 
ನೆರವೇರಿಸಬೇಕಾದ ವಿಧಿಗಳನ್ನು ಮಾಡಿ ಮತ್ತೆ ದ್ವಾರಕಾಪುರಿಗೆ ಬಂದನು. ಅಲ್ಲಿ ಶ್ರೀಕೃಷ್ಣನು ಅತ್ಯಂತ ಶ್ರೇಷ್ಠವಾದ 
ಯಾಗವನ್ನು ನೆರವೇರಿಸಿ ಪಾಂಡವರನ್ನು ನೋಡಲು ಇಂದ್ರಪುಸಕ್ಕೆ ಆಗಮಿಸಿ, ರಾಜಸೂರ್ಯಯಾಗವು ಸುಗಮವಾಗಿ 


ದಲು ಕಶ್ಟ 


ಜರುಗಿ ಪಾಂಡವರಿಗೆ ಕೀರ್ತಿ ಬರುವಂತೆ ಮಾಡಲು ಅದಕ್ಕೆ ಅಡ್ಡಿಯಾಗಿದ್ದ ಜರಾಸಂಧನ ನಿಧನಕ್ಕಾಗಿ ಭೀಮಾರ್ಜುನ- 


Rarest Archiver 


ಶ್ರೀಮನ್ನಹಾಭಾರತತಾಶರ್ಯನಿರ್ಣಯಭಾವಸಂಗಹಃ 121 


ರೊಡನೆ ಮಗಧರಾಜ್ಯಕ್ಕೆ ಬಂದು, ಅಲ್ಲಿ ಭೀಮಸೇನನಿಂದ ಜರಾಸಂಧನ ಸಂಹಾರ ಮಾಡಿಸಿ, ಮತ್ತೆ ಇಂದ್ರಪ್ರಸ್ಥಕ್ಕೆ ಬಂದು, 

ಪಾಂಡವರಿಂದ ವೈಭವಪೂರ್ಣವಾಗಿ ರಾಜಸೂಯಯಾಗವನ್ನು ಯಶಸ್ವಿಯಾಗಿ ಮಾಡಿಸಿ, ಅವರಿಗೆ ಅಪಾರ ಕೀರ್ತಿ 
ಬರುವಂತೆ ಮಾಡಿ, ಪುನಃ ದ್ವಾರಕೆಗೆ ಹಿಂದಿರುಗಿದನು. ಇತ್ತ ದುರ್ಯೋಧನನು ಪಾಂಡವರ ವೈಭವ, ಸಂಪತ್ತು 

ಕೀರ್ತಿಗಳನ್ನು ಕಂಡು ಮಾತ್ಸರ್ಯದಿಂದ ಕರುಬಿ, ಅವರ ರಾಜ್ಯ-ಸಂಪತ್ತುಗಳನ್ನು ಕಬಳಿಸಲು ಶಕುನಿಯಿಂದ ಪ್ರೇರಿತನಾಗಿ, 

ಪಾಂಡವರನ್ನು ಹಸ್ಥಿನಾವತಿಗೆ ಕರೆಸಿಕೊಂಡು ಶಕುನಿಯ ದ್ವಾರಾ ಕಪಟದ್ಯೂತದಲ್ಲಿ ಪರಾಜಿತರಾದ ಪಾಂಡವರ 

ಸರ್ವಸ್ವವನ್ನೂ ಅಪಹರಿಸಿ, ಪಾಂಡವರನ್ನು ಹನ್ನೆರಡು ವರ್ಷ ವಸವಾಸ, ಒಂದು ವರ್ಷ ಅಜಾ )್ಲಿತವಾಸ ಮಾಡಲು ಅರಣ್ಯಕ್ಕೆ 

ಅಟ್ಟಿದನು. ಧರ್ಮವಂತರಾದ ಪಾಂಡವರು ಪಣಬಂಧದಂತೆ ವನವಾಸಕ್ಕಾಗಿ ಅರಣ್ಯಕ್ಕೆ ತೆರಳಿ ಅಲ್ಲಿ ತಮ್ಮ ಹಿತಚಿಂತಕನೂ 

ಬಂಧುವೂ ಸ್ವಾಮಿಯೂ ಆದ ಶ್ರೀಕೃಷ್ಣನನ್ನು ಸ್ಮರಿಸಿದರು. ಇಂತು ಪಾಂಡವರಿಂದ ಸ್ಥರಿಸಲ್ಪಟ್ಟ ಚ್ಯುತಿರಹಿತನಾದ ಶ್ರೀಕೃಷ್ಣನು 

ಸದಾ ಉತ್ಕೃಷ್ಟನಾಗಿದ್ದಾನೆ ಎಂದು ಭಾವ ॥ 21 ॥ 


ಇಂತು ಶ್ರೀರಾಘವೇಂದ್ರಗುರುಸಾರ್ವಭೌಮರು ವಿರಚಿಸಿದ ಶ್ರೀಮನ್ನಹಾಭಾರತತಾತ್ವರ್ಯನಿರ್ಣಯಭಾವ- 
ಸಂಗ್ರಹದಲ್ಲಿ ಇಪ್ಪತ್ತೊಂದನೆಯ ಪದ್ಯದ ಕನ್ನಡಾನುವಾದವು ಮುಗಿದುದು. | 


ಅಪತೆರಡನೆಯ ಅಧ್ಯಾ ಯಃ:- 


ಪಾರ್ಥಾ ಯಾತಾ ಅರಣ್ಯಂ ನಿಹಿತನಿಶಿಚರಾಃ ಪ್ರೀಣಯಂತೋ ದ್ವಿಜ್‌ಫಾನ್‌ 
ವಾರ್ತಾಂ ಶ್ರುತ್ವಾ ಸಕೀಯಾಮುಪಗತಹರಿಣಾ ಮಾನಿತಾಃ ಸಿಂಧುರಾಜಮ್‌ । 
ಜಿತ್ವಾ ದುರ್ಯೋಧನಾದೀನ್‌ ಹರಿಹಯಪುರುಷವ್ರಾತಬದ್ಧಾನ್ವಿಮೋಚ್ಛ 
ಪ್ರಾಪ್ಲಾ ಧರ್ಮಪ್ರಸಾದಂ ಯಮಥ ಮುರರಿಪುಂ ತುಷ್ಠುವಸ್ತಂ ಪ್ರಪದ್ಯೇ ॥ 22 ॥ 


ಅನ್ವಯಾರ್ಥ:- ಪಾರ್ಥಾಃ - ಪೃಥಾಪುತ್ರರಾದ ಪಾಂಡವರು, ಅರಣ್ಯಂ ಎ ಕಾಡಿಗೆ, ಯಾತಾಃ (ಸಂತಃ) 5 
ಹೋದವರಾಗಿ, ನಿಹಿತನಿಶಿಚರಾಃ- ನಿಹಿತ ಎ ಸಂಹರಿಸಲ್ಪಟ್ಟ ನಿಶಿಚರಾಃ - ಕಿರ್ಮಿೀರಾದಿ ರಾಕ್ಷಸರುಳ್ಳವರಾಗಿ, ಅಂದರೆ 
ಕಿರ್ಮೀರಾದಿ ರಾಕ್ಷಸರನ್ನು ಸಂಹರಿಸಿದವರಾಗಿ, ದ್ವಿಜೌಫಾನ್‌ ಎ ಖುಷಿಮುನಿಗಳೇ ಮೊದಲಾದ ಭೂಸುರ ಸಮೂಹವನ್ನು 
ಪ್ರೀಣಯಂತಃ ಎ ಸಂತೋಷಪಡಿಸುವವರಾಗಿ, ಸ್ವಕೀಯಾಂ ಎ ತಮ್ಮ ವಾರ್ತಾಂ ಎ ಕಪಟ ದ್ಯೂತದಲ್ಲಿ ಪರಾಜಿತರಾಗಿ 
ಪಣಬಂಧದಂತೆ ಹನ್ನೆರಡು ವರ್ಷ ವನವಾಸ ಮಾಡಲು ಅರಣ್ಯಕ್ಕೆ ಬಂದಿರುವ ವಿಚಾರವನ್ನು ಶ್ರುತ್ವಾ ಇ ಕೇಳಿ, 
ಉಪಗತಹರಿಣಾ- ಉಪಗತ-ತಮ್ನನ್ನು ಕಾಣಲು ತಾವಿದ್ದಲ್ಲಿಗೆ ಬಂದ, ಹರಿಣಾ - ಶ್ರೀಕೃಷ್ಣಪರಮಾತ್ಮನಿಂದ, ಮಾನಿತಾಃ ಎ 
ಸಮಾಧಾನಪೂರ್ವಕ ಸಮ್ಮಾನಿತರಾಗಿ, ಸಿಂಧುರಾಜಂ ಎ ಜಯದ್ರಥನನ್ನು ಜಿತ್ವಾ - ಜಯಿಸಿ, ಹರಿಹಯಪುರುಷ- 
ವ್ರಾತಬದ್ದಾನ್‌-ಹರಿಹಯಪುರುಷವ್ರಾತ = ಗಂಧರ್ವ ರಾಜಸಮೂಹದಿಂದ ಬದ್ದಾನ್‌ ಎ ಯುದ್ಧದಲ್ಲಿ ಸೋಲಿಸಿಕಟ್ಟಲಟ್ಟ 
(ಬಂಧಿಸಲ್ಪಟ್ಟ, ದುರ್ಯೋಧನಾದೀನ್‌ - ದುರ್ಯೋಧನ ಮೊದಲಾದ ಕೌರವರನ್ನು ವಿಮೋಚ್ಯ ಎ ಗಂಧರ್ವರನ್ನು 
ಜಯಿಸಿ ಅವರಿಂದ ಬಿಡಿಸಿ ಧರ್ಮಪ್ರಸಾದಂ - ಯಮಧರ್ಮರಾಜನ ಅನುಗ್ರಹವನ್ನು ಪ್ರಾಪ್ತಾಃ - ಪಡೆದವರಾಗಿ, 
ಅಥ ಎ ಅನಂತರ, ಯಂ - ಯಾವ, ಮುರರಿಪುಂ - ಮುರವೈರಿಯಾದ ಶ್ರೀಕೃಷ್ಣನನ್ನು ತುಷ್ಟುವುಃ - ಸ್ತೋತ್ರ 
ಮಾಡಿದರೋ, ತಂ - ಇಂತು ಪಾಂಡವರಿಂದ ಸ್ತುತನಾದ ಶ್ರೀಕೃಷ್ಣನನ್ನು ಪ್ರಪದ್ಯೇ - ಶರಣು ಹೋಗುತ್ತೇನೆ (ಮೊರೆ 
ಹೋಗುತ್ತೇನೆ). 


Rarest Archiver 


122 ಶ್ರೀಗುರುರಾಜಸಂಪುಟಮ್‌ 


ತಾತರ್ಯ;- ಕುಂತೀಕುಮಾರರಾದ ಪಾಂಡವರು ದುರ್ಯೋಧನನು ಏರ್ಪಡಿಸಿದ ಕಪಟದ್ಯೂತದಲ್ಲಿ ವಂಚಕನಾದ 
ಶಕುನಿಯಿಂದ ಪರಾಜಿತರಾಗಿ, ಪಣಬಂಧದಂತೆ ಹನ್ನೆರಡು ವರ್ಷ ವನವಾಸ, ಒಂದು ವರ್ಷ ಅಜ್ಞಾತವಾಸ ಮಾಡಲೊಪ್ಪಿ 
ಅರಣ್ಯವಾಸಿಗಳಾದರು. ಮತ್ತು ಅಲ್ಲಿ ಲೋಕಕಂಟಕರಾಗಿದ್ದ ಕಿರ್ಮೀರ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿ, 
ಅರಣ್ಯದಲ್ಲಿ ಆಶ್ರಮಗಳಲ್ಲಿ ವಾಸಮಾಡುತ್ತಿದ್ದ ಯಷಿ-ಮುನಿಗಳೇ ಮುಂತಾದ ಭೂಸುರರನ್ನು ಸಂತೋಷಪಡಿಸಿದರು. 
ತರುವಾಯ ತಾವು ಪಗಡೆಯಾಟದಲ್ಲಿ ಸೋತು ವನಕ್ಕೆ ಬಂದಿರುವ ವಿಚಾರವರಿತು ತಮ್ಮನ್ನು ಕಾಣಲು ಬಂದ ಶ್ರೀಕೃಷ್ಣ 
ಪರಮಾತ್ಮನಲ್ಲಿ ಎಲ್ಲ ವಿಚಾರಗಳನ್ನೂ ವಿಜ್ಞಾಫಿಸಿದರು. ಶ್ರೀಹರಿಯು ಅವರನ್ನು ಸಮಾಧಾನಪಡಿಸಿ ಮುಂದೆ ಜಯವು 
ನಿಮಗೆ ನಿಶ್ಚಯವೆಂದು ಸಂತೋಷವಚನಗಳಿಂದ ಸನ್ಮಾನಿಸಿದನು. ಆನಂತರ ದುರ್ಯೋಧನನ ತಂಗಿಯ ಪತಿಯಾದ 
ಜಯದ್ರಥನು ಅರಣ್ಯಕ್ಕೆ ಬಂದು, ಯಾರೂ ಇಲ್ಲದಿರುವ ಸಮಯ ನೋಡಿ ಸಾಧ್ವಿಯಾದ ದ್ರೌಪದಿಯನ್ನು ಕೆಣಕಿ 
ಅಪಹರಿಸಲೆತ್ಲಿಸಿದಾಗ ಭೀಮಾದಿಗಳು ಅವನನ್ನು ಯುದ್ಧದಲ್ಲಿ ಸೋಲಿಸಿ, ಕ್ಷಮಿಸಿ ಕಳಿಸಿದರು. ಇದಾದಮೇಲೆ ತಮ್ಮ 
ಸಿರಿ-ಸಂಪತ್ತು ವೈಭವಗಳನ್ನು ಪ್ರದರ್ಶಿಸಿ ಪಾಂಡವರಿಗೆ ನೋವುಂಟುಮಾಡಲು, ಘೋಷಯಾತ್ರೆಯ ನೆಪದಿಂದ 
ಪಾಂಡವರಿದ್ದ ವನಕ್ಕೆ ಬಂದ ದುರ್ಯೋಧನಾದಿಗಳು ಉನ್ನತ್ವರಾಗಿ ಗಂಧರ್ವರನ್ನು ಕೆಣಕಿದಾಗ, ಪಾಂಡವರ ಶತ್ರುಗಳಾದ 
ಕೌರವರಿಗೆ ಬುದ್ದಿ ಕಲಿಸುವಂತೆ ದೇವೇಂದ್ರನಿಂದ ಪ್ರೇರಿತರಾದ ಚಿತ್ರರಥಾದಿ ಗಂಧರ್ವರು ಸಮಸ್ತ ಕೌರವರನ್ನೂ 
ಯುದ್ಧದಲ್ಲಿ ಜಯಿಸಿ ದುರ್ಯೋಧನಾದಿಗಳನ್ನು ಹೆಡಮುರುಗೆಕಟ್ಟಿ ರಥದಲ್ಲಿ ಹಾಕಿಕೊಂಡು ಹೋಗುತಿರುವಾಗ 
ಜಿ ಜಾತೆ ಅಣತಿಯಂತೆ cas A ಗಂಧರ್ವರನ್ನು ತಡೆದು, ಜಯಿಸಿ ದುರ್ಯೋಧನಾದಿಗಳನ್ನು 
ಬಂಧನದಿಂದ ಬಿಡಿಸಿದರು. ಅನಂತರ ಯಮಧರ್ಮನ ಅನುಗ್ರಹವನ್ನು ಸಂಪಾದಿಸಿ ಶ್ರೀಕೃಷ್ಣನನ್ನು ಸ್ಫುತಿಸಿದರು. ಇಂತು 
ಪಾಂಡವರಿಂದ ಸ್ತುತನಾದ ಶ್ರೀಕೃಷ್ಣಪರಮಾತ್ಮನಿಗೆ ಶರಣು (ಮೊರೆ) ಹೋಗುತ್ತೇನೆ ಎಂದು ತಾತ್ರರ್ಯ ॥ 22 1 


ಇಂತು ಶ್ರೀರಾಘವೇಂದ್ರಗುರುಸಾರ್ವಭೌಮರು ರಚಿಸಿದ ಮಹಾಭಾರತತಾತರ್ಯನಿರ್ಣಯದಲ್ಲಿ 22ನೆಯ 
ಶ್ಲೋಕದ ಕನ್ನಡಾನುವಾದವು ಮುಗಿದುದು. 


ಶ್ರೀಮಂತ್ರಾಲಯ ಶ್ರೀಪಾದಂಗಳವರು ಶ್ರೀಮಹಾಭಾರತತಾತರ್ಯ ನಿರ್ಣಯದ ಇಪ್ಪಶ್ನೂರನೆಯ ಅಧ್ಯಾಯದ 
ಕಥೆಯನ್ನು "“ಅನ್ಯಂ ವೇಷಂ'' ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. | 
ಇಪ್ಪತ್ಥೂರನೆಯ ಅಧ್ಯಾಯ:- 


ಅನ್ಯಂ ವೇಷಮುಪಾಗತಾಃ ಪೃಥಗಿತೋ ಗತ್ಹಾ ವಿರಾಟಾಲಯಂ 
ತದ್ದೇಹಸ್ಥ ಹರೇರ್ನಿಷೇವಣಪರಾಃ ಮಲ್ಲಂ ತಥಾ ಕೀಚಕಾನ್‌ । 
ಹತ್ಹಾ ಗೋಗ್ರಹಣೋದ್ಯತಾನಪಿ ಕುರೂನ್‌ ಜಿತ್ತಾ ವಿರಾಟಾರ್ಚಿತಾಃ 
ಪಾರ್ಥಾಃ ಸ್ಟಾಂತಿಕಮಾಗತಂ ಯಮಜಿತಂ ಭೇಜುಸ್ತಮೀಡೇಆ ಚ್ಯುತಮ್‌ ॥ 23 ॥ 


ಅನ್ವಯಾರ್ಥ:- ಪಾರ್ಥಾಃ - ಪೃಥಾಪುತ್ರರಾದ ಧರ್ಮ ರಾಜಾದಿಗಳು, ಅನ್ಯಂವೇಷಂ - ವೇಷಾಂತರವನ್ನು 
ಭಾಗ ತ ಹೊಂದಿದವರಾಗಿ, ಇತಃ - ಅರಣ್ಯದಿಂದ, ವಿರಾಟಾಲಯಂ ಎ ಕ ಅರಮನೆಯನ್ನು 


ಪ್ರತ್ಯೇಕಂ - ಬೇರೆಬೇರೆಯಾಗಿ (ಒಬ್ಬೊಬ್ಬರಾಗಿ) ಗತ್ವಾ - ಹೋಗಿ (ಅರಮನೆಗೆ ಹೋಗಿ), ಪ್ರತ್ಯೇಕಂ-(ಬೇರೆಬೇರೆಯಾಗಿ) 


Rarest Archiver 


ಶ್ರಿ ಶ್ರೀಮನ್ಮಹಾಭಾರತತಾತ್ಪರ್ಯನಿರ್ಣಯಭಾವನಂಗ್ರಹಃ 123 


ಪ್ರತ್ಯೇಕವಾಗಿ, ತದ್ದೇಹಸ್ಥ ಹರೇರ್ನಿಷೇ ವಣಪರಾಃ ಎ ತದ್ದೇಹಸ್ಥ - ವಿರಾಟನ ದೇಹದಲ್ಲಿ ಅಂತರ್ಗತನಾಗಿರುವ, ಹರೇಃ ಎ 
ಶ್ರೀಕೃಷ್ಣಪ ಪರಮಾತ್ಮನ, ನಿಷೇವಣ = ಸೇವೆಯಲ್ಲಿ ರತಾಃ ಎ 'ಆಸಕ್ಕರಾಗಿ ಮಲ್ಲಂ-ಜಟ್ಟಿಯನ್ನೂ ತಥಾ - ಮತ್ತು, ಕೀಚಕಾನ್‌ 
_ WS ಹಾಗೂ ಉಪಕೀಚಕರನ್ನೂ ಹತ್ಹಾ - ಸಂಹಾರ ಮಾಡಿ, ಗೋಗ್ರಹಣೋದ್ಯತಾನ್‌- ಗೋ ಎ ಗೋವುಗಳನ್ನು 
(ಆಕಳುಗಳನ್ನು) ಗ್ರಹಣ-ಹಿಡಿಯುವುದರಲ್ಲಿ ಉದ್ಯತಾನ್‌-ಉದ್ಯುಕ್ತರಾದ, ಕೌರವಾನ್‌ - ದುರ್ಯೋಧನಾದಿ 
ಕೌರವರನ್ನು ಜಿತ್ವಾ - ಜಯಿಸಿ, ಭಾರತ ಷೆ ಟಾ ಬಜ ಪೂಜಿತರಾದಂಥವರಾಗಿ, ಸ್ವಾಂತಿಕಂ ಎ 
ತಮ್ಮಬಳಿಗೆ, ಪ್ರಾಪ್ತಂ - ಬಂದಂಥಾ, ಯಂ - ಯಾವ ಭಗವಾನ್‌ ಶ್ರೀಕೃಷ್ಣನನ್ನು ಭೇಜುಃ - ಭಜಿಸಿದರೋ, Pid = ಅಂಥ, 
ಅಜಿತಂ - ಅಚ್ಯುತನನ್ನು ಈಡೇ - ಸೇವಿಸುತ್ತೇನೆ. 


ತಾತರ್ಯ:- ಪಾಂಡವರು ತಾವು ಪ್ರತಿಜ್ಞೆಮಾಡಿದ ಪ್ರಕಾರವಾಗಿ ಅರಣ್ಯದಲ್ಲಿ ಹನ್ನೆರಡು ವರ್ಷಕಾಲ ಶ್ರೀಹರಿಯ 
ಅನುಗೃಹದಿಂದ ವಾಸಮಾಡಿ ಆನಂತರ ತಮ್ಮ ವೇಷವನ್ನು ESE, ಪತಿ ವೇಷಾಂತರದಿಂದ ಅಜ್ಞಾತ- 
ವಾಸಕ್ಕಾಗಿ ಬೇರೆಬೇರೆಯಾಗಿ ವಿರಾಟನಗರಕ್ಕೆ ಬಂದು, ಅಲ್ಲಿ ವಿರಾಟರಾಜನ ಅರಮನೆಯಲ್ಲಿ ವಿವಿಧ ಉದ್ಯೋಗ 
(ಕೆಲಸ) ಗಳನ್ನು ದೊರಕಿಸಿಕೊಂಡು, ವಿರಾಟರಾಜನ ದೇಹದಲ್ಲಿ ಅಂತರ್ಗತನಾಗಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಸೇವಿ- 
ಸುತ್ತಿದ್ದರು. (ಅಂದರೆ ವಿರಾಟನಲ್ಲಿ ಅಂತರ್ಗತನಾದ ಹರಿಯನ್ನೂ ಯುಧಿಷ್ಠಿರನನ್ನೂ ಧರ್ಮರಾಜನಲ್ಲಿ ಅಂತರ್ಗತನಾದ 


ದು 


ಶ್ರೀಕೃಷ್ಣನನ್ನೂ ಭೀಮಾದಿಗಳು ಸೇವಿಸಿದರು ಎಂದು ಭಾವ) 


ಜ್‌ 


ಹೀಗಿರಲೊಂದು ದಿನ ಓರ್ವ ಜಗಜಟ್ಟಿಯು ವಿರಾಟನಗರಕ್ಕೆ ಬಂದು ಅವನ ಆಸ್ಥಾನದ ಜಟ್ಟಿಗಳನ್ನು ಮಲ್ಲಯುದ್ಧಕ್ಕೆ 
ಆಹ್ವಾನಿಸಿದಾಗ ಅವನ ದೇಹ ಶಕ್ಕಿಗಳನ್ನು ಸ್ಟ ಆಸ್ಥಾನದ ಮಲ್ಲರೆಲ್ಲರೂ ಸ ಬು ಚ ತ ಗೌರವವನ್ನು 
ರ ವಲಲನ ವೇಷದಲ್ಲಿದ್ದ ಜೆ ಆ ಜಗಜಟ್ಟಿಯೊಡನೆ ಮಲ್ಲಯುದ್ಧ ಮಾಡಿ ಅವನನ್ನು ಸುತರು. 


ವಿರಾಟನ ಭಾವಮೈದುನನಾದ, ಮಹಾವೀರನಾದ ಕೀಚಕನು ದ್ರೌಪದಿಯನ್ನು ಕಾಮಿಸಿ ಕೆಣಕಿದಾಗ ಭೀಮನು 
ಅವನನ್ನು ಸಂಹಾರ ಮಾಡಿದನು. ಅದರಿಂದ ಅಂದರೆ ದ್ರೌಪದಿ (ಸೈರಂಧ್ರಿ)ಯ ಕಾರಣದಿಂದಾಗಿ ತಮ್ಮ ಅಣ್ಣನು 
ಮೃತನಾದನೆಂಬ ಕೋಪದಿಂದ ಉಪಕೀಚಕರು ದ್ರೌಪದಿಯನ್ನು ಕೀಚಕನ ಮೃತಶರೀರದೊಡನೆ ಸುಡಲು ಯತ್ನಿಸಿದಾಗ, 
ಭೀಮನು ಆ ಎಲ್ಲ ಉಪಕೀಚಕರನ್ನೂ ಕೊಂದನು. ಇತ್ತ ದುರ್ಯೋಧನಾದಿಗಳು ಮಲ್ಲಮತ್ತು ಕೀಚಕನನ್ನು ಸಂಹರಿಸಲು 
ಭೀಮನಲ್ಲದೇ ಬೇರೊಬ್ಬರಿಂದ ಸಾಧ್ವ್ಯವಿಲ್ಲದ್ದರಿಂದ ಪಾಂಡವರು ವಿರಾಟನಗರದಲ್ಲಿ ಅಜ್ಞಾತವಾಸಮಾಡುತ್ತಿರುವರೆಂದು 
ನಿಶ್ಚಯಿಸಿ, ಅವರನ್ನು ಕಂಡುಹಿಡಿದು ಮತ್ತೆ ವನವಾಸಕ್ಕೆ ಅಟ್ಟಬೇಕೆಂಬ ದುರಾಗ್ರಹದಿಂದ ಗ್ರೋಗ್ರಹಣದ ನೆಪದಿಂದ 
ಸೈನ್ಯಸಮೇತರಾಗಿ ಎರಾಟನಗರಕ್ಕೆ ಬಂದು ವಿರಾಟ ರಾಜನ ಗೋಸಂಪತ್ತನ್ನು ಅಪಹರಿಸಿಕೊಂಡು ಹೊರಟರು. ಅಜ್ಞಾತ 
ವಾಸಾವಧಿಯು ಮುಗಿದಿದ್ದರಿಂದ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನು ಉತ್ತರಕುಮಾರನನ್ನು ಸಾರಥಿಯಾಗಿ 
ಮಾಡಿಕೊಂಡು, ಭೀಷ್ಮ- ದ್ರೋಣ - ಕರ್ಣ ಹಾಗೂ ದುರ್ಯೋಧನಾದಿ ಸಮಸ್ತ ಕೌರವರನ್ನೂ ಜಯಿಸಿ ಗೋಸಂಪತ್ತನ್ನು 
ಅವರಿಂದ ಬಿಡಿಸಿ ವಿರಾಟನಿಗೆ ಅರ್ಪಿಸಿದನು. ಆನಂತರ ಪಾಂಡವರ ನಿಜವೃತ್ತಾಂತವನ್ನು ತಿಳಿದ ವಿರಾಟರಾಜನು ಅವರನ್ನು 
ಚೆನ್ನಾಗಿ ಪೂಜಿಸಿದನು. ತರುವಾಯ ತಮ್ಮನ್ನು ಕಾಣಲು ಬಂದ ಅಚ್ಯುತನಾದ ಶ್ರೀಕೃಷ್ಣನನ್ನು ಪಾಂಡವರು ಪೂಜಿಸಿದರು. 
ಇಂತು ಪಾಂಡವರಿಂದ ಪೂಜಿತನಾದ ಭಗವಾನ್‌ ಶ್ರೀಕೃಷ್ಣನನ್ನು ನಾನು ಭಜಿಸುತ್ತೇನೆ ಎಂದು ಭಾವ ॥ 23 ॥ 


ಇಂತು ಶ್ರೀರಾಘವೇಂದ್ರ ಗುರುಸಾರ್ವಭೌಮರು ವಿರಚಿಸಿದ ಶ್ರೀಮಹಾಭಾರತ ತಾತರ್ಯನಿರ್ಣಯ ಭಾವ- 
ಸಂಗ್ರಹದ ಇಪ್ಪತ್ಪೂರನೆಯ ಪದ್ಯದ ಕನ್ನಡಾನುವಾದವು ಮುಗಿದುದು. 


Rarest Archiver 


124 ಶ್ರೀಗುರುರಾಜಸಂಪುಟಮ್‌ 


ಶ್ರೀಮಂತ್ರಾಲಯ ಶ್ರೀಪಾದಂಗಳವರು ಈಗ ಶ್ರೀಮದಾನಂದತೀರ್ಥ ಭಗವತಾದಾಚಾರ್ಯರು ರಚಿಸಿದ ಶ್ರೀಮನ್‌ 
ಮಹಾಭಾರತತಾತರ್ಯನಿರ್ಣಯದ ಇಪುತ್ನಾಲ್ಪನೆಯ ಅಧ್ಯಾ ಯದ ಭಾವವನ್ನು ''ಯತ್ನಂಮತ್ಯಾ'' ಎಂಬ ಪದ್ಯ ದಿಂದ 
ಸಂಗ್ರಹಿಸುತ್ತಾರೆ. 


ಆಪ್ಪತ್ನಾನ್ಮನೆಯ ಅಧ್ಯಾಯ:- 


ಯತಂವತ್ಯಾ ಪ್ಪ ೈಷತತನುಬಪ್ರೆ ಷಿತಬ್ರಾ ಹೃಣೋಕ್ಷಾ ಕೆ 


ರಾಜ್ಯಂ ರೋ ಲಾ ೫ ನುಜಸ್ಯ | 
ಯತ್ನಾಹಾಯ್ಯಂ ವ್ಯಧಿತ ನಗರೀಂ ಕೌರವಾಣಾಮವಾಪಃ 
ಸ್ಫೋಕ್ತೇ ಕೃಷ್ಣಸ್ತದನಭಿಮತೇತವಾಪ್ಪಪಾರ್ಥಃ ಸ ನೋಠವ್ಯಾತ್‌ ॥ 24 ॥ 


ಅನ್ವಯಾರ್ಥ :- ಯತ್ನಂಮತ್ಯಾ - ಯಾವ ಶ್ರೀಕೃಷ್ಣನ ಒಪ್ಪಿಗೆಯಿಂದ, ಪೃಷತತನುಜಪ್ರೇಷಿತ- ಬ್ರಾಹ್ನಣೋಕ್ಕ್ಯಾ- 

ಷತತನುಜ ದ್ರುಪದರಾಜನಿಂದ , ಪ್ರೇತ - ಕಳುಹಿಸಲ್ಪಟ್ಟ ಬ್ರಾಹ್ಮಣೋಕ್ತ್ಯಾ- ಪುರೋಹಿತರ (ಧಾಮ್ಯಾಚಾರ್ಯರೆ) 
ಮಾತಿನಿಂದ, ಯಃ ೭ ಯಾವ, ಆಂಬಿಕೇಯಃ ಎ ಅಂಬಿಕೆಯ ಮಗನಾದ ಧೃತರಾಷ್ಟ್ರನು, ಅನುಜಜನಿತಃ - ಸಹೋ- 
ದರನಾದ ಪಾಂಡುರಾಜನ ಮಗನಾದ ಯುಧಿಷ್ಠಿರನಿಗೆ, ರಾಜ್ಯಯರಾಜ್ಯವನ್ನು ನಾದಾತ್‌ ಎ ಕೊಡಲಿಲ್ಲ ಯಃ - ಯಾವ 
ಕೃಷ್ಣನು, ಕೌರವಾಣಾಂ - ಕೌರವರ, ನಗರೀಂ ಎ ಪಟ್ಟಣವಾದ ಹಸ್ಥಿನಾಪುರವನ್ನು ಅವಾಪುಃ ಎ ಹೊಂದಿದವನಾಗಿ, 
ಯತ್‌ಸಹಾಯ್ಯಂ - ಪಾಂಡವರಿಗೆ ರಾಜ್ಯಕೊಡಿಸುವ ವಿಷಯದಲ್ಲಿ ಸಹಾಯವನ್ನು ವ್ಯಧಿತ - ಮಾಡಿದನೋ, ಸ್ಟೋಕ್ತೇ 
= ತನ್ನ ವಚನವು, ತದನಭಿಮತೇ ಸತಿ - ದುರ್ಯೋಧನ-ದೃತರಾಷ್ಟ್ರಾದಿಗಳಿಗೆ ಒಪ್ಪಿಗೆಯಾಗದಿದ್ದುದರಿಂದ, ಅವಾಪ್ತ 
ಪಾರ್ಥಃ - ಮತ್ತೆ ಪಾಂಡವರ ಬಳಿಗೆ ಬಂದು ಸೇರಿದ, ಸಃ - ಆ ಶ್ರೀಕೃಷ್ಣಪರಮಾತ್ಮನು, ನಃ ಎ ನಮ್ಮನ್ನು ಅವ್ಯಾತ್‌ ಎ 
ಕಾಪಾಡಲಿ. 


ತಾತರ್ಯ:- ಶ್ರೀಕೃಷ್ಣಪರಮಾತ್ಮನ ಒಪ್ಪಿಗೆಯಂತೆ ದ್ರುಪದರಾಜನು ಧೃತರಾಷ್ಟ್ರನಿಗೆ, ಪುರೋಹಿತರಾದ ಧೌಮ್ಯಾ- 
ಚಾರ್ಯರ ಮೂಲಕವಾಗಿ ಪಾಂಡುನಂದನರಿಗೆ ರಾಜ್ಯವನ್ನು ಕೊಟ್ಟು ಅವರೊಡನೆ ಮೈತ್ರಿಯಿಂದಿರಬೇಕೆಂದು ಹೇಳಿ 
ಕಳಿಸಿದನು. ಆದರೆ ಅಂಬಿಕೆಯ ಸುತನಾದ ಧೃತರಾಷ್ಟ್ರನು ತನ್ನ ತಮ್ಮನ ಮಗನಾದ ಧರ್ಮರಾಜನಿಗೆ (ಅಂದರೆ 
ಪಾಂಡವರಿಗೆ) ರಾಜ್ಯವನ್ನು ಕೊಡಲಿಲ್ಲ. ಅಂದರೆ ರಾಜ್ಯವನ್ನು ಕೊಡಲು ಒಪ್ಪಲಿಲ್ಲ. ಆದ್ದರಿಂದ ಪಾಂಡವರಿಗೆ ಸಹಾಯ 
ಮಾಡಲು ಸ್ವತಃದೂತನಾಗಿ ಭಗವಾನ್‌ ಶ್ರೀಕೃಷ್ಣನು ಹಸ್ಸಿನಾವತಿಗೆ ಹೋಗಿ ರಾಜಸಭೆಯಲ್ಲಿ ಧೃತರಾಷ್ಟ್ರಾದಿಗಳಿಗೆ 
ಪಾಂಡವರು ತಮ್ಮ ಮಾತಿನಂತೆ ಹನ್ನೆರಡು ವರ್ಷ ಅರಣ್ಯವಾಸ, ಒಂದು ವರ್ಷ ಅಜ್ಞಾತವಾಸವನ್ನು ಪೂರೈಸಿದ್ದಾರೆ. 
ಆದ್ದರಿಂದ ನೀನೂ ಸಹ ಮಾತಿನಂತೆ ಅವರದಾದ ರಾಜ್ಯವನ್ನು ಅವರಿಗೆ ಒಪ್ಪಿಸಿಕೊಂಡು ಎಂದು ಹೇಳಿದನು. ಅದನ್ನು 
ಧೃತರಾಷ್ಟ್ರ ದುರ್ಯೋಧನಾದಿಗಳು ತಿರಸ್ಕರಿಸಿದ್ದರಿಂದ ಶ್ರೀಕೃಷ್ಣನು ಪುನಃ ಅವರಿಗೆ (ಪಾಂಡವರಿಗೆ) ತಿಳಿಸಿದನು. ಇಂತಹ 
ಶ್ರೀಕೃಷ್ಣಪರಮಾತ್ಮನು ನಮ್ಮನ್ನು ರಕ್ಷಿಸಲಿ ಎಂದು ಭಾವ ॥ 24 ॥ 


ಇಂತು ಶ್ರೀಮದಾನಂದತೀರ್ಥಭಗವತ್ತಾದಾಚಾರ್ಯರು ವಿರಚಿಸಿದ ಶ್ರೀಮನ್ಮಹಾಭಾರತ ತಾತರ್ಯನಿರ್ಣಯಕ್ಕೆ 
ಶ್ರೀರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸಂಗ್ರಹಿಸಿ ರಚಿಸಿದ ""ಭಾವಸಂಗ್ರಹ''ದ ಇಪತ್ನಾಲ್ಪನೆಯ ಪದ್ಯದ ಕನ್ನಡ 
ಅನುವಾದವು ಮುಗಿದುದು. 


Rarest Archiver 


ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗ್ರಹಃ 125 
ಅಪತ್ರೆದನೆಯ ಅಧ್ಯಾಯ:- 


ಸೇನೇ ವೀಕ್ಯರಣೋನ್ನುಖೇ ಕರುಣಯಾ ಶತ್ರೋಜ್ಜಿತಂ ಫಲ್ಗುಣಂ 
ಸದ್ದೀತಾಮುಪದಿಶ್ವ ಕಾರ್ಮುಕಧರಂ ಚಕ್ರೇತಸ್ಥ ಯಃ ಸಾರಥಿಃ । 

ಅನ್ನೊ €ನ್ಯಂ ಕುರುಪಾಂಡವೆೈಶ್ಯ ಪೃತನಾಂ ಯೋತಜೀಷಯತ್‌ ಸ್ಯಂದನಾತ್‌ 

ಯೋ ಭೀಷ್ಮಂ ನಿರಪಾತಯತ್‌ ಸುತಶರೈಃ ಪಾಂಡೋಸ್ತಮೀಡೇತ ಚ್ಯುತಮ್‌ ॥ 25 ॥ 


ಅವತಾರಿಕೆ : "ಸೇನ' ಇತಿ, ಈಗ ಶ್ರೀಮಂತ್ರಾಲಯಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಮಹಾಭಾರತ- 
ತಾತರ್ಯನಿರ್ಣಯದ 25ನೆಯ ಅಧ್ಯಾಯಾರ್ಥವನ್ನು ಸಂಗ್ರಹಿಸುತ್ತಾರೆ. 


ಅನ್ವಯಾರ್ಥಃ - ಸೇನೇ ಎ ಕುರುಪಾಂಡವ ಸೈನಿಕರು, ಅನ್ಯೋನ್ಯಂ - ಪರಸರ, ರಣೋನ್ಮುಖೇ ಸತಿ ಎ ಯುದ್ಧಕ್ಕೆ 
ಸಿದ್ಧವಾಗುತ್ತಿರುವುದನ್ನು ವೀಕ್ಷ್ಯ = ನೋಡಿ, ಕರುಣಯಾ ಎ ಕಾರುಣ್ಯದಿಂದ, ಶಸೊ ಜಿ ತಂ ತ ಶಸ್ತ್ರವನ್ನು ಪರಿತ್ಯಜಿಸಿದ, ತಂ 
= ಆ, ಫಲ್ಲುಣಂ ಎ ಅರ್ಜುನನನ್ನು ಯಃ - ಯಾರು, ಸದ್ಗೀತಾಮುಪದಿಶ್ಯ - ಸಮೀಚೀನವಾದ ಗೀತೆಯನ್ನು (ಶ್ರೇಷ್ಠವಾದ 
ಗೀತಾಶಾಸ್ತವನ್ನು), ಉಪದಿಶ್ಯ - ಉಪದೇಶಮಾಡಿ, ಕಾರ್ಮುಕಧರಂ - ಪುನಃ ಧನುರ್ಧಾರಿಯಾಗುವಂತೆ, ಚಕ್ರೇ ಎ 
ಮಾಡಿದನೋ, ಅಸ್ಯ - ಅರ್ಜುನನ, ಸಾರಥಿಃ - ರಥದ ಸಾರಥಿಯಾದ ಶ್ರೀಕೃಷ್ಣನು, ಕುರುಪಾಂಡವೈಃ ಎ ಕೌರವರು ಮತ್ತು 
ಪಾಂಡವರಿಂದಲೂ ಅನ್ಯೋನ್ಯಂ - ಪರಸ್ಪರವಾಗಿ, ಪೃತನಾಂ ಎ ಸೈನ್ಯವನ್ನು ಅಜೀಷಯತ್‌ - ಗೆಲ್ಲುವಂತೆ ಮಾಡಿದನೋ 
ಯತಃ - ಯಾವ, ಸ್ಯಂದನಾತ್‌ - ರಥದಿಂದ, ಪಾಂಡೋಃ - ಪಾಂಡು ರಾಜನ, ಸುತಶರೈಃ - ಪುತ್ರನಾದ ಅರ್ಜುನನ 
ಬಾಣಗಳಿಂದ, ಭೀಷ್ಮಂ - ಪಿತಾಮಹನಾದ ಭೀಷ್ಮನನ್ನು ನಿರಪಾತಯತ್‌ - ಬೀಳಿಸಿದನೋ, ತಂ - ಅಂತಹ, ಅಚ್ಯುತಂ ಎ 
ಚ್ಯುತಿ ರಹಿತನಾದ ಭಗರ್ವಾ ಶ್ರೀಕೃಷ್ಣನನ್ನು ಈಡೇ - ನಮಸ್ಕರಿಸುತ್ತೇನೆ (ಸ್ತುತಿಸುತ್ತೇನೆ). ॥ 25 ॥ 


ತಾತರ್ಯ :- ಕುರುಕ್ಷೇತ್ರದಲ್ಲಿ ಕೌರವ - ಪಾಂಡವರ ಸೈನ್ಯವು ಮಿಳಿತವಾಗಿದೆ. ಉಭಯ ಸೇನ್ಯದವರೂ ಪರಸ್ಪರ 

ಯುದ್ಧ ಮಾಡಲು ಸನ್ನದ್ಧರಾಗಿದ್ದಾರೆ. ಆಗ ತಾನೆ ರಣರಂಗವನ್ನು ಪ್ರವೇಶಿಸಿದ ಮಧ್ಯಮ ಪಾಂಡವ ಅರ್ಜುನನು ರಥದಲ್ಲಿ 
ಕುಳಿತಂತೆಯೇ ಆದೃಶ್ಯವನ್ನು ನೋಡಿ, ಬಂಧು - ಬಾಂಧವರು ಪರಸರಯುದ್ದ ಮಾಡಿ ಹತರಾಗುವರಲ್ಲಾ ಎಂಬ 
ಕಾರುಣ್ಯದಿಂದ ವಿಷಣ್ಣ ಮನಸ್ಕನಾಗಿ "“ನಾನು ಯುದ್ಧಮಾಡುವುದಿಲ್ಲ'' ವೆಂದು ಹೇಳಿ ಧನುರ್ಬಾಣಗಳನ್ನು ತ್ಯಜಿಸಿ 
ಚಿಂತಾಕ್ರಾಂತನಾಗಿ ಕುಳಿತನು. ಆಗ ಶ್ರೀಕೃಷ್ಣ ಪರಮಾತ್ಮನು ಧನಂಜಯನಿಗೆ ""ಗೀತೋಪದೇಶ'' ಮಾಡಿ "ಅರ್ಜುನ! 
ಕೃತ್ರಿಯರಿಗೆಯುದ್ಧವ ಸ್ಥ ಸ್ವಧರ್ಮವಾಗಿದೆ. ಅದನ್ನು ನಿರ್ವಹಿಸದಿದ್ದಲ್ಲಿ ಅನರ್ಥಕ್ಕೆ ಭಾಗಿಯಾಗಬೇಕಾಗುತ್ತದೆ. ಈ ಯುದ್ಧ 
ಕೊಲ್ಲುವುದು - ಇವೆಲ್ಲವೂ ನನ್ನಿಂದಲೇ ಚ ಕಟು ಕೊಲ್ಲಲು eds ಎಲ್ಲಕ್ಟೂ ನಾನೇ ಕಾರಣನು. ನ್ನ 
ಸ್ವಧರ್ಮವಾದ ಯುದ್ಧರೂಪ ಕರ್ತವ್ಯ ವನ್ನು ನೆರವೇರಿಸು''- ಮುಂತಾಗಿ ಉಪದೇಶಿಸಿ ಆ ತನ್ನ ವಿಶ್ವ ರೂಪವನ್ನು 
Sith ""ಕರಿಷ್ಠೇ ವಚನಂತವ'' ಷ್ಟ ನಿನ್ನ ಮಾತಿನಂತೆ ವರ್ತಿಸುತ್ತೇನೆ. ಯುದ್ಧಮಾಡುತ್ತೇನೆ ಹ ಹೇಳಿ ಮತ್ತೆ 
ಧನುರ್ಬಾಣಗಳನ್ನು ಧರಿಸಿದನು. ಬ ಮಾಡಿದ ಅರ್ಜುನನ ಸಾರಥಿಯಾದ ಭಗವಾನ್‌ ಶ್ರೀಕೃಷ್ಣನು ಕುರುಪಾಂಡವರ 
ಯುದ್ಧದಲ್ಲಿ ಚ ಗೆಲ್ಲುವಂತೆ ಯಾವನು ಮಾಡಿದನೋ, ಪುನಃ ಯುದ್ಧದಲ್ಲಿ ಜೀ ಜೀ ಅರ್ಜುನನ 
ಜಗಳದ ರಥದಿಂದ ಭೀಷ್ಮಾಚಾರ್ಯರನ್ನು ಕೆಳೆಗೆ ಕೆಡಹಿಸಿದನೋ, ಅಪ ಚ್ಯುತಿರಹಿತನಾದ ಶ್ರೀಕೃಷ್ಣನನ್ನು 
ಸ್ಫುತಿಸುತ್ತೇನೆ - ಎಂದು ಭಾವ ॥ 25 ॥ 


Rarest Archiver 


126 ಶ್ರೀಗುರುರಾಜಸಂಪುಟಮ್‌ 


ಶ್ರೀಮದ್ರಾಘವೇಂದ್ರ ಸ್ವಾಮಿಗಳವರು ರಚಿಸಿದ ಶ್ರೀಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ 
25ನೆಯ ಅಧ್ಯಾಯಾರ್ಥ ಸಂಗ್ರಹವು ಮುಗಿದುದು. 


ಇಪಶ್ಳಾರರೇಯ ಅಧ್ಯಾಯ:- 

ದ್ರೋಣೇ ಯುಧ್ಯತಿ ಪಾಂಡವೃರ್ವಿನಿಹತಂ ಪ್ರಾಗ್ಲೋತಿಷಂ ಪಾರ್ಥತಃ 

ಕೃತ್ವಾ ತಸ್ಯ ಸುತೇ ಹತೇ ನಿಶಿ ಶಿವಂ ನೀತ್ಚಾನರ್ಜುನಂ ಸೈಂಧವಮ್‌ | 
ತದ್ದತ್ತಾಸ್ಪ್ತಭಲಾದಜೀಘನದತೋ ದ್ರೌಣೇ ಹತೇ ದೌಪದೇಃ | 

ಯೋ ಭೀಮಂ ಚ ನಿಜಾಸ್ತ್ರ ನಮ್ರಮಕರೋತ್‌ ತಂ ನೌಮಿ ನಾರಾಯಣಮ್‌ ॥ 26 ॥ 


ಅವತಾರಿಕೆ :- ಶ್ರೀ ಮಂತ್ರಾಲಯಶ್ರೀಪಾದಂಗಳವರು ಈಗ ಶ್ರೀಮದಾನಂತೀರ್ಥ ಭಗವತಾದರು ರಚಿಸಿದ 
ಶ್ರೀಮಹಾಭಾರತ ತಾತ್ಪರ್ಯ ನಿರ್ಣಯದ 26ನೆಯ ಅಧ್ಯಾಯಾರ್ಥವನ್ನು "ದ್ರೋಣೇ' ಎಂಬ ಪದ್ಯದಿಂದ ಸಂಗ್ರಹಿ- 
ಸುತ್ತಾರೆ. | 
ಅನ್ವಯಾರ್ಥ :- ದ್ರೋಣೇ - ದ್ರೋಣಾಚಾರ್ಯರು, ಪಾಂಡವೈಃ - ಪಾಂಡವರಿಂದೊಡಗೂಡಿ, ಯುದ್ಧತಿ ಸತಿ 
_ ಯುದ್ಧ ಮಾಡುತ್ತಿರಲು, ಪ್ರಾಗ್ಟೋತಿಷಂ - ಪ್ರಾಗ್ದೋತಿಕ್ಟರಾಜ್ಯದ ಅರಸನಾದ ಭಗದತ್ತನನ್ನು ವಿನಿಹಿತಂ ಎ 
ಕೊಲ್ಲಲ್ಲಟ್ಟವನನ್ನಾಗಿ, ಕೃತ್ವಾ - ಮಾಡಿ, ತಸ್ಯ ಆ ಅರ್ಜುನನ, ಸುತೇ - ಕುಮಾರನಾದ ಅಭಿಮನ್ಯುವು, ಹತೇ ಸತಿ ಎ 
ಸಂಹರಿಸಲಡಲು, ಅರ್ಜುನಂ ಎ ಪಾರ್ಥನನ್ನು , ನಿಶಿ ಎ ರಾತ್ರಿಯಲ್ಲಿ, ಶಿವಂ ಎ ರುದ್ರದೇವರನ್ನು ಕುರಿತು, ನೀತ್ವಾ ಎ 
ಕರದುಕ್ಕೊಂಡುಹೋಗಿ, ತತ್‌ - ಆಮಹಾರುದ್ರ ದೇವರಿಂದ, ದತ್ತ ಎ ಕೊಡಲ್ಪಟ್ಟ ಅಸ್ಪಬಲಾತ್‌ = ಶಸ್ತದ (ಆಯುಧದ) 
ಬಲದಿಂದ, ಸ್ಫಂಧವಂ ಎ ಜಯದ್ರಥನನ್ನು, ಅಜೀಘನತ್‌ - ಸಂಹಾರಮಾಡಿಸಿದನು. ಅತೋ ಎ ಅನಂತರ, ದ್ರೌಪದೇಃ ಎ 
ದ್ರುಪದರಾಜಪುತ್ರನಾದ ದೃಷ್ಟದ್ಯುಮ್ನನಿಂದ, ದ್ರೋಣೇ - ದ್ರೋಣಾಚಾರ್ಯರು, ಹತೇ - ಕೊಲ್ಲಲಡಲು, ಯಃ ಎ 
ಯಾವ ಶ್ರೀಕೃಷ್ಣನು, ಭೀಮಂಚ - ಭೀಮಸೇನನನ್ನೂ ಸಹ - ನಿಜಾಸ್ವನಮ್ರಂ - ಅಶ್ವತ್ನಾಮಾಚಾರ್ಯನು ಪ್ರಯೋಗಿಸಿದ ತನ್ನ 
ಸಂಬಂಧಿಯಾದ ನಾರಾಯಣಾಸ್ತಕ್ತೆ ನಮ್ರನನ್ನಾಗಿ ಅಂದರೆ ವಿಧೇಯನನ್ನಾಗಿ, ಅಕರೋತ್‌ - ಮಾಡಿದನೋ, ತಂ - ಆ, 
ನಾರಾಯಣಂ - ನಾರಾಯಣಾಭಿನ್ನನಾದ ಶ್ರೀಕೃಷ್ಣನನ್ನು, ನೌಮಿ ಎ ನಮಸ್ಕರಿಸುತ್ತೇನೆ. 


ತಾತ್ಪರ್ಯ :- ಪಿತಾಮಹರಾದ ಭೀಷ್ಮಾಚಾರ್ಯರ ಪತನಾನಂತರ ದುರ್ಯೋಧನನು, ಶಸ್ತ್ರವಿದ್ಯಾಚಾರ್ಯರಾದ 
ದ್ರೋಣಾಚಾರ್ಯರನ್ನು ಮಹಾರಣರಂಗದಲ್ಲಿ ಸೇನಾಧಿಪತಿಗಳನ್ನಾಗಿ ಮಾಡಿದನು. ಆಗ ಮಹಾಪಾಂಡವರಿಗೂ, 
ದ್ರೋಣಾಚಾರ್ಯರಿಗೂ ಉಗ್ರವಾದ ಕದನವಾಯಿತು. ಆ ಸಮಯದಲ್ಲಿ ಮುಂದೆ ಬಂದು ಮಹಾಬಲಪ್ರದರ್ಶನ 
ಮಾಡಿದ ಪ್ರಾಗ್ಫೋತಿಷರಾಜ್ಯಾಧಿಪತಿಯಾದ ಭಗದತ್ತನನ್ನು ಶ್ರೀವಾಸುದೇವನು ಅರ್ಜುನನಿಂದ ಸಂಹಾರ ಮಾಡಿಸಿದನು. 
ಆ ತರುವಾಯ ದ್ರೋಣಾಚಾರ್ಯರು ನಿರ್ಮಿಸಿದ ಪದ್ಗವ್ಯೂಹವನ್ನು ಮುರಿದು ಅಭಿಮನ್ಯುವು ಬಹುಪರಾಕ್ರಮದಿಂದ 
ಕಾದಾಡುತ್ತಿರಲು, ರುದ್ರದೇವರ ವರಬಲದಿಂದ, ಅಭಿಮನ್ಯುವಿಗೆ ಸಹಾಯಕರಾಗಿ ಬಂದ ಭೀಮಸೇನಾಧಿಗಳನ್ನು 
ಪದ್ಧವ್ಯೂಹ ದ್ವಾರದಲ್ಲಿ ಪ್ರವೇಶಿಸದಂತೆ ಸೈಂಧವನು ತಡೆದನು. ಆಕಾರಣದಿಂದಾಗಿ ಅಭಿಮನ್ಯುವು ಕೌರವರ ಸಮಸ್ತ 
ಮಹಾರಥಿಗಳಾದ ದ್ರೋಣ ಕರ್ಣಾದಿಗಳ ಅಧರ್ಮಾಚರಣೆಯಿಂದ ಆ ಅಧರ್ಮಯುದ್ಧದಲ್ಲಿ ಏಕಾಂಗಿಯಾಗಿ ' 
ಹೋರಾಡಿ ಮೃತನಾದನು. ಇದರಿಂದ ಕೆರಳಿದ ಅರ್ಜುನನು "ನಾಳೆ (ಮರುದಿನ) ಸೂರ್ಯನು ಆಅಸ್ಪಂಗತನಾಗು- 


Rarest Archiver 


ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯಭಾವಸಂಗ್ರಹಃ 127 


ವುದರೊಳಗೆ ಸೈಂಧವನನ್ನು ಸಂಹರಿಸುವೆನು, ಅದು ಆಗದಿದ್ದಲ್ಲಿ ಅಗ್ನಿ ಪ್ರವೇಶಮಾಡುತ್ತೇನೆ” ಎಂದು ಘೋರ ಪ್ರತಿಜ್ಞೆ, 
ಮಾಡಿದನು. 


ಅಪತ್ರೇಳನೆಯ ಅಧ್ಯಾ ಯ 


ಯತ್ನಾಮರ್ಥ್ಯಬಲೇನ ಸೂರ್ಯತನುಜೇ ಪಾರ್ಥೇನ ಯುದ್ದೇ ಜಿತೇ 
ಪಶ್ನಾಚ್ಛಲ್ಯ ಮವಾಪ್ಯ ಸಾರಥಿವರಂ ಧರ್ಮಾತ್ಸಜಂ ಸಾಯಕೃಃ | 
ಬಾಟ್‌. 'ೃತವತ್ತ be ಶಿಬಿರಗಂ ಪಾರ್ಥಂ yy ಮೃತ್ಯೂ ಆಟ 
ಯಃ ಪಾರ್ಥೇನ ಹತೇsರ್ಕಜೇ ನೃಪನುತಃ ಪಾಯಾತ್ತ ನಃ ಕೇಶವಃ ॥ 27 ॥ 


ಅನ್ಹಯಾರ್ಥ :- ""ಯತ್ಲಾಮರ್ಥ್ಯಬಲೇನ'' - ಇತಿ. ಯತ್‌ - ಯಾವ (ಶ್ರೀಕೃಷ್ಣಪರಮಾತ್ನನ), ಸಾಮರ್ಥ್ಯ- 
ಬಲೇನ 2: ಶಕ್ಕಿಯ ಸಹಾಯದಿಂದ, ಸೂರ್ಯ ತನುಜೇ - ಸೂರ್ಯನ ಮಗನಾದ ಕರ್ಣನು, ಪಾರ್ಥೇನ ಎ 
ಅರ್ಜುನನಿಂದ, ಜಿತೇಸತಿ ಎ ಜಯಿಸಲ್ಪಟ್ಟವನಾಗಿ, ಪಶ್ಚಾತ್‌ - ಆನಂತರ, ಸಾರಧಿವರಂ = ಶ್ರೇಷ್ಠಸಾರಥಿಯಾದ, ಶಲ್ಯಂ 
ಶಲ್ಯರಾಜನನ್ನು ಅವಾಪ್ಯ - ಹೊಂದಿ, ಧರ್ಮಾತ್ಮಜಂ - ಧರ್ಮನಂದನನಾದ ಯುಧಿಷ್ಠಿರನನ್ನು ಸಾಯಕೈಃ - ಬಾಣ- 
ಗಳಿಂದ, ಶೀರ್ಣಾಂಗಂ - ಶಿಥಿಲವಾದ ದೇಹವುಳ್ಳವನನ್ನಾಗಿ, ಕೃತವತಿಸತಿ - ಮಾಡುತ್ತಿರಲು, ಯಃ - ಯಾವ ಶ್ರೀಕೃಷ್ಣನು, 
ಅಮುಂ ಎ ಧರ್ಮರಾಜನನ್ನು (ಧರ್ಮರಾಜನ ಸಂಹಾರದಲ್ಲಿ ಉದ್ಯುಕ್ತನಾದ ಅರ್ಜುನನನ್ನು ತಡೆದು), ಅಥವಾ ಅಣ್ಣನ 
ಸಂಹಾರದಲ್ಲಿ ಉದ್ಯುಕ್ತನಾದ್ದರಿಂದ ಉಂಟಾದ ಅಪರಾಧದಿಂದ ನೊಂದು, ಆತ್ಮಹತ್ಯೆಮಾಡಿಕೊಳ್ಳಲು ಉದ್ಯುಕ್ತನಾದ 
ಅರ್ಜುನನನ್ನು ತಡೆದು, (ಆತ್ಮಸ್ತುತಿ ಮಾಡಿಕೊಂಡಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಾಗುವುದೆಂದು ಸಮಧಾನ ಪಡಿಸಿ) 
ಮೃತ್ಯೋಃ - ಮರಣದಿಂದ, ಅಪಾತ್‌ ಎ ಸಂರಕ್ಷಣ ಮಾಡಿದನೋ, ಯಃ - ಯಾವ ಶ್ರೀಕೃಷ್ಣನು, ಪಾರ್ಥೇನ ಎ 
ಅರ್ಜುನನಿಂದ, ಅರ್ಕಜೇ - ಕರ್ಣನು, ಹತೇ ಸತಿ - ಸಂಹೃತನಾಗಲು, ನೃಪನುತಃ - ಧರ್ಮರಾಜನಿಂದ ನಮಸ್ಯತನಾದ, 
ಸಃ ಕೇಶವಃ ಎ ಬ್ರಹ್ನರುದ್ರಾದಿ ನಿಯಾಮಕನಾದ ಆ ಶ್ರೀಹರಿಯು (ಕೃಷ್ಣನು), ನಃ ಎ ನಮ್ಮನ್ನು ಪಾಯಾತ್‌ - ಸಂರಕ್ಷಣ 
ಮಾಡಲಿ ॥ 27 ॥ 


ತಾತ್ಸರ್ಯ :- ಕುರುಕ್ಷೇತ್ರಯುದ್ಧದಲ್ಲಿ ಅರ್ಜುನನು ಶ್ರೀಕೃಷ್ಣಪರಮಾತ್ಮನ ಅಪರಿಮಿತ ಶಕ್ತಿಯ ಸಹಾಯದಿಂದ, 
ಸೂರ್ಯಸುತನಾದ ಅಂಗರಾಜ ಕರ್ಣನನ್ನು ಸೋಲಿಸಿದನು. ಆ ತರುವಾಯ ಮದ್ರ ದೇಶಾಧಿಪತಿಯಾದ, ಶ್ರೇಷ್ಠ- 
ಸಾರಥಿಯಾದ ಶಲ್ಕರಾಜನನ್ನು ತನ್ನ ಸಾರಥಿಯನ್ನಾಗಿ ಪಡೆದು ಕರ್ಣನು ಧರ್ಮರಾಜನನ್ನು ಶರಾಹತಿಗಳಿಂದ 
ಶಿಥಿಲದೇಹವುಳ್ಳವನನ್ನಾಗಿ ಮಾಡಿದನು. ಆಗ ಧರ್ಮನಂದನನು ಶಿಬಿರಕ್ಕೆ. ಆಗಮಿಸಿ ಮಲಗಿ ವಿಶ್ರಾಂತಿಯನ್ನು ಪಡೆದನು. 
ಆಗ ಧರ್ಮರಾಜನ ಕ್ಲೇಮಸಮಾಚಾರವನ್ನು ತಿಳಿಯಲು ಶ್ರೀಕೃಷ್ಣಾರ್ಜುನರು ಬಂದರು. ಅವರನ್ನು ನೋಡಿ ಅರ್ಜುನನನ್ನು 
ಕರ್ಣನನ್ನು ಸೋಲಿಸಿದೆಯಾ? ಸಂಹರಿಸಿದೆಯಾ ಎಂದು ಪ್ರಶ್ನಿಸಲು ಪಾರ್ಥನು ಅಣ್ಣ ನಾನು ಖಂಡಿತವಾಗಿ ಕರ್ಣನನ್ನು 
ಸೋಲಿಸುತ್ತೇನೆ ಎಂದು ಹೇಳಿದಾಗ ಯುಧಿಷ್ಠಿರನು'' ಅರ್ಜುನ! ನಿನಗೇತಕ್ಕ ಈಗಾಂಡೀವ9 ಅದನ್ನು ಬಿಸುಡು'' ಎಂದು 
ನಿಂದಿಸಿದನು. ಆಗ ಅರ್ಜುನನು ಹಿಂದೆ “ನನ್ನ ಗಾಂಡೀವವನ್ನು ಅವಹೇಳನ ಮಾಡಿದವರನ್ನು ಸಂಹರಿಸುತ್ತೇನೆ'' ಎಂದು 
ಪ್ರತಿಜ್ಞೆಮಾಡಿದ್ದರಿಂದ, ಗಾಂಡೀವವನ್ನು ನಿಂದಿಸಿದ ಅಣ್ಣನಾದ ಧರ್ಮಜನನ್ನೇ ಸಂಹರಿಸಲು ಉದ್ಭುಕ್ಕನಾದನು. ಆಗ 
ಶ್ರೀವಾಸುದೇವನು ಧನಂಜಯನನ್ನು ತಡೆದು ಆದೋಷದಿಂದ ಅರ್ಜುನನನ್ನು ಮತ್ತು ಧರ್ಮರಾಜನ್ನು ರಕ್ಷಿಸಿದನು. ಆಗ 


Rarest Archiver 


128 | ಶ್ರೀಗುರುರಾಜಸಂಪುಟಮ್‌ 


ಪಾರ್ಥನು ಅಣ್ಣನನ್ನೆ ಸಂಹರಿಸಲು ಮುಂದಾದೆನಲ್ಲಾ ಎಂದು ಕಡುನೊಂದು ಭ್ರಾತೃವಧಪ್ರಯತ್ನ ಮತ್ತು ನಿಂದನೆಯ 
ಅಪರಾಧ ಮಾಡಿದ್ದಕ್ಕಾಗಿ ಆತ್ಮಹತ್ಯ ಮಾಡಿಕೊಳ್ಳಲು ಸಿದ್ದನಾದಾಗ ಶ್ರೀಕೃಷ್ಣನು “ಅರ್ಜುನ ತಡೆ, ತಡೆ, ಭ್ರಾತೃಹತ್ಯಾ 
ಪ್ರಯತ್ನದಿಂದ ಆ ಜ| 6 ಜಾಟ್‌ ಆತ್ಮಸ್ತುತಿಯನ್ನು ಮಾಡಿಕೋ ಅದು ಆತ್ಮಹತ್ಯ ಕ್‌ 
ಸುವ , ಎಂದು ಹೇಳಿ ಅರ್ಜುನನು ಆತ್ಮಸ್ತುತಿ ಮಾಡಿಕೊಳ್ಳುವಂತೆಮಾಡಿ ಅರ್ಜುನನು ಆತ್ಮಸ್ತುತಿ ಮಾಡಿ- 
ಕೊಳ್ಳುವಂತೆಮಾಡಿ ಅರ್ಜುನನನ್ನು ಸಂರಕ್ಷಿಸಿದನು. ಹೀಗೆ ಧರ್ಮರಾಜ - ಅರ್ಜುನರಿಬ್ಬರನ್ನೂ ಮರಣದಿಂದ ಕಾಪಾ- 
ಇದನು. ಆ ತರುವಾಯ ED ಯುದ್ಧದಲ್ಲಿ ಕರ್ಣನನ್ನು ಸಂಹರಿಸಿದನು. ಅಪ ರಮಾನಂಡದೇತನಾದ 
ಧರ್ಮರಾಜನು ಶ್ರೀಕೃಷ್ಣಪರಮಾತ್ಮನನ್ನು ಸುತಿಸಿದನು. ಇಂತಹ ಭಗವಾನ್‌ ಶಿ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡಲಿ ಎಂದು ಭಾವ. 


ಇತಿ ಶ್ರೀಮದಾನಂದಶೀರ್ಥ ಭಗವತ್ಪಾದರು ರಚಿಸಿದ ಶ್ರೀಮನ್ನಹಾಭಾರತ ತಾತ್ಪರ್ಯನಿರ್ಣಯದ ಅರ್ಥವನ್ನು 
ಸಂಗ್ರಹಿಸಲು ಶ್ರೀರಾಘವೇಂದ್ರಗುರುಸಾರ್ವಭೌಮರು ವಿರಚಿಸಿದ ಮಹಾಭಾರತ ತಾತ್ಪರನಿರ್ಣಯದ ಇಪ್ಪತ್ತೇಳನೆಯ 
ಅಧ್ಯಾಯದ ಭಾವಸಂಗ್ರಹದಲ್ಲಿ ಇಪತ್ತೇಳನೆಯ ಪದ್ಯವು ಮುಗಿದುದು ॥ 27 ॥ 


ಅವತಾರಿಕೆ :- ಈಗ ಶ್ರೀರಾಘವೇಂದ್ರ ಗುರುಸಾರ್ವಭೌಮರು ಶ್ರೀಮದಾನಂದತೀರ್ಥಭಗವತಾದಾಚಾರ್ಯರು 
ರಚಿಸಿದ ಶ್ರೀಮನ್ಮಹಾಭಾರತ ತಾತರ್ಯನಿರ್ಣಯಕ್ಕೆ ವಿರಚಿಸಿದ "ಭಾವಸಂಗ್ರಹ' ದಲ್ಲಿ ಇಪತ್ತೆಂಟನೆಯ ಅಧ್ಯಾಯಾ- 
ರ್ಥವನ್ನು “ಶಲ್ಕೇತಿ” ಎಂಬ ಪದ್ಯದಿಂದ ಸಂಗ್ರಹಿಸುತ್ತಾರೆ. 


ಅಪತೆಂಟನೆಯ ಅಧ್ಯಾಯ:- 
೦೩೦ ಲೆ 


ಶಲ್ಫೇ ಧರ್ಮಸುತಾದ್ಧತೇ ಕುರುಕುಲೇ ಪಾರೈಃ ಸಮೂಹೇ ಹತೇ 
ಭೀಮೇನಾನುಜಸಂಯುತೇ ವಿನಿಹತೇ ದುರ್ಯೋಧನೇ ದ್ರೌಣಿನಾ । 

ಸುಪ್ಮಾನಾಂ ನಿಧನೇ ಕೃತೇ ನಿಶಿ ತತೋ ಮುಕ್ತಾ ಎಧೇರಸ್ಪತಃ 

ಪಾರ್ಥಾನ್‌ ರಾಜ್ಯಮಿತಾಂಶ್ಚ ತತ್ತುತಸುತಂ ಯೋತಧಾತ 'ನೋರವ್ಯಾ ದ್ದರಿಃ I 28 11 


ಅನ್ವಯಾರ್ಥ ಕ ಶಲ್ಕೇ = ಶಲ್ಕ ರಾಜನು, ಧರ್ಮಸುತಾತ್‌ - ಧರ್ಮ ರಾಜನಿಂದ, ಹತೇಸತಿ ಎ ಕೊಲ್ಲಲ್ಲಡಲು, | 

ಸಮೂಹೇ - ಸಮಸ್ತವಾದ, ಕುರುಕುಲೆ - ಕೌರವವಂಶೀಯರೆಲ್ಲರೂ, ಪಾರ್ಥಃ - ಪಾಂಡವರಿಂದ (ಕುಂತಿ ಮಕ್ಕಳಿಂದ), 
ಹತೇಸತಿ ಎ ಸಂಹರಿಸಲಡಲು, ಅನುಜಸಂಯುತೇ - ಅರ್ಜುನನಿಂದ ಸಹಿತನಾದ, ಭೀಮೇನ - ಭೀಮಸೇನನಿಂದ, 
ದುರ್ಯೋಧನೇ - ದಯ್ಯೋಧನನು, ವಿನಿಹತೇಸತಿ - ಕೊಲ್ಲಲಡಲು, ನಿಶಿ - ರಾತ್ರಿಯಲ್ಲಿ ದ್ರೌಣಿನಾ - ಆಚಾರ್ಯ 
ದ್ರೋಣರ ಮಗನಾದ ಅಶ್ವ ತ್ಯಾಮನಿಂದ, ಸುಪ್ಪಾನಾಂ ಐ ಮಲಗಿ ನಿದ್ರಿಸುತ್ತಿದ್ದ ಉಪಪಾಂಡವಾದಿಗಳ, ನಿಧನೇ ಎ ನಾಶವು, 
ಕೃತೇಸತಿ - ಮಾಡಲಡಲು, (ಮುಕ್ತಾ - = ಶಸ್ತ್ರಗಳನ್ನು ತ್ಯಜಿಸಿರುವಾಗ), ಇ = ಆನಂತರ, ಯಃ - ಯಾವ ಶ್ರೀಕೃಷ್ಣನು, 
ಅಶ್ವತ್ಥಾಮನು ಪ್ರಯೋಗಿಸಿದ, ವಿಧೇರಸ್ಪತಃ ಎ Moe ಬ್ರಹ್ನಾಸದಿಂದ ಮುಕ್ತಾ ಎ ಬಿಡಿಸಿ, ರಾಜ್ಯಮಿತಾನ್‌ ಎ 
ರಾಜ್ಯವನ್ನು ಪಡೆದ, ಪಾರ್ಥಾನ್‌ ಎ ಪಾಂಡವರನ್ನೂ , ತತ್ತುತಸುತಂ - ಆ ಪಾಂಡವರ ಅಂದರೆ ಅರ್ಜುನನ, ಸುತ ಎ 
ಮಗನಾದ ಅಭಿಮನ್ಯುವಿನ, ಸುತಂ - ಪುತ್ರನಾದ ಪರೀಕ್ಷಿತನನ್ನೂ , ಅಧಾತ್‌ = ಕಾಪಾಡಿದನೋ, ಸಃ ಎ ಅಂತಹ, ಹರಿಃ 
= ಶ್ರೀಕೃಷ್ಣಪರಮಾತ್ಮನು, ನಃ - ನಮ್ಮನ್ನು ಅವ್ಯಾತ್‌ ಎ ಸಂರಕ್ಷಣಮಾಡಲಿ ॥ 28 ॥ 


Rarest Archiver 


ಶ್ರೀಮನ್ನಹಾಭಾರತತಾತ್ವರ್ಯನಿರ್ಣಯಭಾವಸಂಗ್ರಹಃ 129 


ತಾತ್ಪರ್ಯ :- ಕುರುಕ್ಷೇತ್ರದ ರಣಭೂಮಿಯಲ್ಲಿ ಜರುಗಿದ ಯುದ್ದದಲ್ಲಿ ಧರ್ಮರಾಜನು ಮದ್ರದೇಶಾಧಿಪತಿಯಾದ 
ಶಲ್ಯರಾಜನನ್ನು ಸಂಹಾರಮಾಡಿದನು. ಪಾಂಡವರು ಸಮಸ್ತ ಕೌರವ ಕುಲದವರನ್ನು ಸಂಹರಿಸಿದರು. ಆ ತರುವಾಯ 
ಅರ್ಜುನ - ಧರ್ಮರಾಜ, ನಕುಲ ಸಹದೇವರು ಮತ್ತು ಶ್ರೀಕೃಷ್ಣನಿಂದ ಸಹಿತನಾದ ವಾಯುಕುಮಾರನಾದ ಭೀಮಸೇನನು 
ಗದಾಯುದ್ಧದಲ್ಲಿ , ದುರ್ಯೋಧನನನ್ನು ಸಂಹಾರ ಮಾಡಿದನು. ಅಂದು ರಾತ್ರಿ ದುರ್ಯೋಧನನ ಪ್ರೇರಣೆಯಿಂದ 
ಅಶ್ವತ್ಥಾಮನು, ಶಿಬಿರದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಉಪಪಾಂಡವಾದಿಗಳನ್ನು ನಾಶಪಡಿಸಿದನು. ಅದರಿಂದ ಪಾಂಡವರು 
ಸ್ವವನ್ನು ತ್ಯಜಿಸಿರುವಾಗ ದ್ರೋಣಪುತ್ರನಾದ ಅಶ್ವತ್ಥಾಮನು ಸಕಲ ಪಾಂಡವರ ನಾಶಕ್ಕಾಗಿ ಪ್ರಯೋಗಿಸಿದ ಬ್ರಹ್ಮಾಶದಿಂದ, 
ರಾಜ್ಯವನ್ನು ಪಡೆದ ಪಾಂಡವರನ್ನೂ , ಪಾಂಡವ ಮಧ್ಯಮನಾದ ಅರ್ಜುನನ ಮಗನಾದ ಅಭಿಮನ್ಯುವಿನ ಪುತ್ರನಾದ 
ಪರೀಕ್ಷಿಕ್‌ ರಾಜನನ್ನು (ಗರ್ಭಸ್ಥನಾಗಿದ್ದ ಪರೀಕ್ಷಿತ್‌ ರಾಜನನ್ನೂ ಯಾವ ಭಗವಾನ್‌ ಶ್ರೀಕೃಷ್ಣನು ಕಾಪಾಡಿದನೋ, ಅಂತಹ 
ಶ್ರೀಹರಿಯು ನಮ್ಮನ್ನು ಸಂರಕ್ಷಣ ಮಾಡಲಿ ಎಂದು ಭಾವ ॥ 28 ॥ ' | 


ಇಂತು ಶ್ರೀರಾಘವೇಂದ ಗುರುಸಾರ್ವಭೌಮರು ಮಹಾಭಾರತ ತಾತರ್ಯ ನಿರ್ಣಯಕ್ಕೆ `ವಿರಚಿಸಿದ 
(ಸಂಗ್ರಹಿಸಿದ) ಇಪತ್ತೆಂಟನೆಯ ಅಧ್ಯಾಯದ ಭಾವಸಂಗ್ರಹವು ಮುಗಿದುದು. 


ಇಪ್ಪತ್ಕೊಂಭತ್ತನೆಯ ಅಧ್ಯಾಯ:- 
ಕೃಷ್ಣಾಭ್ಯಾಮಪಿ ಭೂಸುರೈರ್ನಪಸುತೋ ರಾಜ್ಯೇ ಭಿಷಿಕ್ತೊ ದ್ವಿಜೈಃ 
ದಗ್ಗೇ ನಿಂದತಿ ಭಿಕ್ಬುಕೇ ಖಲತರೇ ಸ್ಟಂ ವಿಪ್ರತೀಸಾರತಃ | 
ರಾಜ್ಯಂ ತ್ಯೃಕ್ತುಮುಥೋದ್ಯತೋ ವಚನತೋ ಯಸ್ಯಾಪ್ರಭೀಷ್ಠಸ್ತತಃ 
ಶುಶ್ರಾವಾಖಿಲಧರ್ಮನಿರ್ಣಯಮದಃ ಕೃಷ್ಣದ್ದಯಂ ಧೀಮಹಿ ॥ 29 ॥ 


ಅನ್ವಯಾರ್ಥ :- ಕೃಷ್ಣಾಭ್ಯಾಂ ಕ ವಾಸಿಷ್ಠಕ್ಟಷ್ಣ ಯಾದವಕೃಷ್ಣರಿಂದ, ಭೂಸುರೈರಪಿ - ಬ್ರಾಹ್ಮಣರಿಂದಲೂ ಸಹ, 
ರಾಜ್ಯೇ - ಸಾಮ್ರಾಜ್ಯದಲ್ಲಿ ಅಭಿಷಿಕ್ತಃ - ಪಟ್ಟಾಭಿಷಿಕ್ತನಾಗಿ, ನೃಪಸುತಃ - ಪಾಂಡುರಾಜನ ಮಗನಾದ ಧರ್ಮರಾಜನು, 
ಖಲತರೇ - ಖಲಾಧಮನಾದ, ವಿಪ್ರತೀಸಾರತಃ - ವಿರೋಧ ದಶೆಯಿಂದ, ನಿಂದತಿ ಎ ನಿಂದೆಯನ್ನು , ಕುರ್ವತಿ ಎ 
ಮಾಡುತ್ತಿರಲು, ಭಿಕ್ಚುಕೇ ಎ ಭಿಕ್ಕುಕ ರೂಪಧಾರಿಯಾದ, ದುರ್ಯೋಧನನ ಮಿತ್ರಭೂತನಾದ, ಅಸುರನನ್ನು , ದ್ವಿಜೈಃ ಎ 
ಬ್ರಾಹ್ಮಣರಿಂದ, ದಗ್ಗೇಸತಿ = ಶಾಪದಿಂದ ದಗ್ಗನಾಗಲು, ಸ್ವಂರಾಜ್ಯಂ ಎ ತನ್ನ ರಾಜ್ಯವನ್ನು ತ್ಯಕ್ತಮುದ್ಯತಃ - ತ್ಯಜಿಸಲು 
ಉದ್ಯುಕ್ಕನಾದ, ಅಥ ೭ ತರುವಾಯ, ಯಸ್ಯ = ಯಾರ, ವಚನತಃ ಎ ವಾಕ್ಯ (ಗಳಿಂದ) ದಿಂದ, ಆಪ್ತ ವ ಹೊಂದಿದ, 
ಭೀಷ್ಠಸನ್‌ ಎ ಭೀಷ್ಠಾಚಾರ್ಕರುಳ್ಳವನಾಗಿ ಯಃ ಎ ಯಾವ ಧರ್ಮರಾಜನು ಭೀಷ್ಠಾಚಾರ್ಯರಿಂದ ಸಮಸ್ತ 
ಧರ್ಮನಿರ್ಣಯವನ್ನು ಶುಶ್ರಾವ ಎ ಕೇಳಿದನೋ, ಅದಃ ಎ ಏತಾದೃಶರಾದ, ಕೃಷ್ಣದ್ವಯಂ - ಶ್ರೀವೇದವ್ಯಾಸ - 
ಶ್ರೀಕೃಷ್ಣರನ್ನು ಧೀಮಹಿ - ಧ್ಯಾನಿಸುತ್ತೇವೆ. ॥ 29 ॥ 

ತಾತರ್ಯ :- ಆ ತರುವಾಯ ಪಾಂಡುಸುತನಾದ ಧರ್ಮರಾಜನು ಶ್ರೀ ವಾಸಿಷ್ಟ ಕೃಷ್ಣ (ವೇದವ್ಯಾಸರು) 
ಯಾದವಕೃಷ್ಣರಿಂದ, ಮತ್ತು ಬ್ರಾಹ್ಮಣ ಶ್ರೇಷ್ಠರಿಂದ ಸಾಮ್ರಾಜ್ಯ ಸಿಂಹಾಸಹದಲ್ಲಿ ಮತ್ತು ಭೀಮಸೇನನು ಯುವರಾಜ 
ಸ್ಥಾನದಲ್ಲಿ ಪಟ್ಟಾಭಿಷಿಕ್ಷರಾದ. ಅನಂತರ ಛದ್ಧ ವೇಷಧಾರಿಯಾಗಿ ಭಿಕ್ಷುಕನ ರೂಪದಿಂದ ಬಂದ ದುರ್ಯೋಧನನ 
"ಮಿತ್ರನಾದ' ಎಂಬ ಅಸುರನು, ಧರ್ಮರಾಜನನ್ನು ನಿಂದಿಸುತ್ತಿರಲು ಆ ಭಿಕ್ಕುಕನನ್ನು ಬ್ರಾಹ್ಮಣರು ಶಾಪಪ್ರದಾನದಿಂದ 


Rarest Archiver 


130 ಶ್ರೀಗುರುರಾಜಸಂಪುಟಮ್‌ 


ದಗ್ಗಗೊಳಿಸಿದರು. ಆಗ ಧರ್ಮರಾಜನು ತನ್ನ ರಾಜಪಟ್ಟವನ್ನು (ರಾಜ್ಯವನ್ನು) ತ್ಯಜಿಸಲು ಉದ್ಭುಕ್ಕ ನಾದನು. ಆನಂತರ 
ಯಾವ ವೇದವ್ಯಾಸ ಶ್ರೀಕೃಷ್ಣರು ಹೇಳಿದಂತೆ ಧರ್ಮ ರಾಜನು ಭೀಷ್ಟಾಚಾರ್ಯರಲ್ಲಿಗೆ ಹೋಗಿ ಅವರಿಂದ ಸಮಸ್ತ 
ಧರ್ಮನಿರ್ಣಯಗಳನ್ನೂ ಕೇಳಿತಿಳಿದುಕೊಂಡನೋ ಅಂತಹ ವೇದವ್ಯಾಸದೇವರು ಮತ್ತು ಶ್ರೀಕೃಷ್ಣಪರಮಾತ್ಮನನ್ನು (ಸ್ತೋತ್ರ 
ಮಾಡುತ್ತೇವೆ) ಧ್ಯಾನಿಸುತ್ತೇವೆ ಎಂದು ಭಾವ ॥ 29 ॥ 


ಇತಿ ಶ್ರೀರಾಘವೇಂದ್ರಗುರುಸಾರ್ವಭೌಮರು ರಚಿಸಿದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಇಪತೊಂ- 
ಭತ್ತನೆಯ ಅಧ್ಯಾಯಾರ್ಥಸಂಗ್ರಹವು ಮುಗಿದುದು. 


ಅವತಾರಿಕೆ :- “ಸ್ವೃತ್ವಾ'' ಎಂಬ ಪದ್ಯದಿಂದ ಶ್ರೀರಾಘವೇಂದ್ರ ಗುರುಸಾರ್ವಭೌಮರು ಶ್ರೀಮನ್ನಹಾಭಾರತ 
ತಾತ್ಪರ್ಯ ನಿರ್ಣಯದ ಮೂವತ್ತನೆಯ ಅಧ್ಯಾಯಾರ್ಥವನ್ನು ಸಂಗ್ರಹಿಸುವರು. | 


ಮೂವತ್ತನೆಯ ಅಧ್ಯಾಯ:- 
ಸ್ಟೃತ್ವಾ ಯಂ ದ್ಯುಸರಿತುತೋವಸುರಭೂದ್ರಾಜಾ ಯದಾಶ್ವಾಸಿತಃ 
ನಿರ್ದಃಖೋಶಸಿ ಜುಗೋಹ ಧರ್ಮನಿರತೋ ಜಿತ್ಚಾ ಸಧಾಜ್ಯಂ ಕಲಿಮ್‌ । 
ಯಃ ಪಾರ್ಥಂ ಸಮಬೋಧಯನ್‌ ಮೃತಶಿಶುಂ ಯೋ ಜೀವಯತ್ಸಾಂಡವ್ಳಃ 
ಯೋ ಯಜ್ಞಂ ಸಮಕಾರಯದ್ದಹುಧನ್ನಃ ಧ್ಯಾಯಾಮಿ ತಂ ಕೇಶವಮ್‌ ॥ 30 ॥ 


ಅನ್ವಯಾರ್ಥ :- ದ್ಭುಸರಿತುತೋ = ಗಂಗಾದೇವಿಯ ಪುತ್ರರಾದ, ಮತ್ತು ಇಚ್ಛಾಮರಣವುಳ್ಳವರೂ ಆದ 
ಭೀಷ್ಮಾಚಾರ್ಯರು, ವಸುರಭೂತ್‌ ಎ ಉತ್ತರಾಯಣವು ಬಂದೊಡನೆ ಸ್ವತಃ ಇಚ್ಛಿಸಿ ದೇಹತ್ಯಾಗಮಾಡಿ ತಮ್ಮ 
ಮೂಲರೂಪವಾದ ದ್ಯುನಾಮಕ ವಸುಗಳಾದರು. ರಾಜಾ - ಧರ್ಮರಾಜನು, ಯಂ - ಯಾವ ಭೀಷ್ಮಾಚಾರ್ಯರನ್ನು 
ಸ್ವರ್ಗಸ್ಥರಾದುದನ್ನು , ಸ್ಮರನ್‌ ಎ ಸ್ಥರಿಸಿಕೊಂಡು ಅವರ ವಿಯೋಗ ದುಃಖದಿಂದ ಬಹಳ ದುಃಖಿತನಾಗಲು, 
ಯದಾಶಾ ಸಿತಃ ದ ಶ್ರೀಕೃಷ್ಣನಿಂದ ಸಮಾಧಾನಗೊಳಿಸಲ್ಪಟ್ಟವನಾಗಿ, ಸಮಾಹಿತಃ ಸನ್‌ ಎ ಸಮಾಧಾನ ಹೊಂದಿದವನಾಗಿ, 
ನಿರ್ದುಖಸನ್‌ ಎ ದುಃಖವಿಲ್ಲದವನಾಗಿ, ಅಪಿ ಎ ಮತ್ತು ಕಲಿಂ ಎ ತನ್ನ ರಾಜ್ಯದಲ್ಲಿ ಗೊಂದಲವನ್ನುಂಟುಮಾಡುತ್ತಿದ್ದ 
ಕಲಿಯನ್ನು , ಜಿತ್ವಾ ಎ ಜಯಿಸಿ, ಸ್ವರಾಜ್ಯಂ - ಸಾಮ್ರಾಜ್ಯವನ್ನು, ಧರ್ಮನಿರತೋ - ಧರ್ಮಿಷ್ಟನಾಗಿ, ಸಾಮ್ರಾಜ್ಯಂ 
ಜುಗೋಪ ಎ ಕುರುಸಾಮ್ರಾಜ್ಯವನ್ನು ರಕ್ಷಿಸಿದನು ಅರ್ಥಾತ್‌ ಆಳಿದನು. ಯಃ - ಯಾವ ಶ್ರೀಕೃಷ್ಣನು, ಪಾರ್ಥಂ - 
ಅರ್ಜುನನಿಗೆ, ಸಮಬೋಧಯನ್‌ ಎ ಸತ್ತತ್ವಧರ್ಮಗಳನ್ನು ಬೋಧಿಸಿ ಸಾಂತ್ವನಗೊಳಿಸಿದನೋ, ಮೃತಶಿಶುಂ ಎ 
ಅಭಿಮನ್ಯುವಿನ ಮೃತವಾದ ಶಿಶುವನ್ನು , ಅಜೀವಯತ್‌ ಎ ಪುನರುಜ್ಜೀವನಗೊಳಿಸಿದನೋ, ಪಾಂಡವೈಃ = ಪಾರ್ಥರಿಂದ, 
ಬಹುಧನೈಃ - ಅಪಾರಧನಗಳಿಂದ, ಯಜ್ಞ ಸ್ಲಂ = ಅಶ್ವಮೇಧಯಾಗವನ್ನು, ಸಮಕಾರಯತ್‌ - ಚೆನ್ನಾಗಿ ಮಾಡಿಸಿದನೋ, 
ತಂ - ಅಂಥ, ಕೇಶವಂ - ಬ್ರಹ್ಮ ರುದ್ರಾದಿ ನಿಯಾಮಕನಾದ ಶ್ರೀಕೃಷ್ಣನನ್ನು, ಧ್ಯಾಯಾಮಿ = ಧ್ಯಾನಿಸುತ್ತೇನೆ. 


ತಾತ್ಪರ್ಯ :- ಶರಪಂಜರ (ಮಂಚೆ)ದಲ್ಲಿ ಪವಡಿಸಿದ್ದ ಪಿತಾಮಹ ಭೀಷ್ಮಾಚಾರ್ಯರು ಇಚ್ಛಾಮರಣ ವರವನ್ನು 
ಪಡೆದವರಾದ್ದರಿಂದ ಉತ್ತರಾಯಣವನ್ನು ನಿರೀಕ್ಷಿಸುತ್ತಿದ್ದು ಶ್ರೀಕೃಷ್ಣನ ಆದೇಶದಂತೆ ಧರ್ಮನಂದನನಿಗೆ ಅನೇಕ ತತ್ವ - 
ಧರ್ಮಗಳನ್ನು ಉಪದೇಶಮಾಡಿ, ಸ್ವೇಚ್ಛೆಯಿಂದ, ದೇಹತ್ಯಾಗಮಾಡಿ, ತಮ್ಮ ಮೂಲರೂಪವಾದ ದ್ಯುನಾಮಕ ವಸುವಿನಲ್ಲಿ 


Rarest Archiver 


ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗ್ರಹಃ 131 


ಐಕ್ಕವಾದರು. ಪಿತಾಮಹರ ಮರಣದಿಂದ ಧರ್ಮರಾಜನು ಬಹುದುಃಖಿತನಾದನು. ಆಗ ಭಗವಾನ್‌ ಶ್ರೀಕೃಷ್ಣನು 
ಬಹುಪರಿಯಾಗಿ ಸಾಂತ್ವನಗೊಳಿಸಿದನು. ಅದರಿಂದ ಯುಧಿಷ್ಠಿರನು ಸಮಾಧಾನಪಡೆದು, ದುಃಖವನ್ನು ಬಿಟ್ಟು ರಾಜ್ಯ- 
ಭಾರಮಾಡಿದನು. ಆನಂತರ ಕಲಿಯು ತನ್ನ ಗಣಗಳಿಂದ ಸಹಿತನಾಗಿ ಧರ್ಮರಾಜನ ರಾಜ್ಯದಲ್ಲಿ ಧರ್ಮಕಂಟಕ 
(ನಾಶಕ) ಕಾರ್ಯಾಸಕ್ತನಾಗಿ ಬಹುವಾಗಿ ಗೊಂದಲಮಾಡಲಾರಂಭಿಸಿದನು. ಅದರಿಂದ ಕುಪಿತನಾದ ಧರ್ಮರಾಜನು ಶ್ರೀಕೃಷ್ಣ 
ಸಹಿತನಾಗಿ ಕಲಿಯನ್ನು ಜಯಿಸಿದನು. ಶ್ರೀಕೃಷ್ಣನು ಭಾರತಾವನಿಯಲ್ಲಿ ಪಾಂಡವರ ಸಂತತಿಯವರು ಆಳುತ್ತಿರುವವರೆಗೂ 
ಭೂಮಂಡಲದಲ್ಲಿ ಕಾಲಿಡಬಾರದೆಂದು ಶಾಸನ ಮಾಡಿದನು. ಆ ತರುವಾಯ ಯುಧಿಷ್ಠಿರನು ಧರ್ಮದಿಂದ 
ರಾಜ್ಯಭಾರವನ್ನು ಮಾಡಹತ್ತಿದನು. ಅರ್ಜುನನು ಪುತ್ರನಾದ ಅಭಿಮನ್ಯುವಿನ ಮರಣದಿಂದ ಅತ್ಯಂತ ವ್ಯಾಕುಲ- 
ವುಳ್ಳವನಾಗಿ, ಪುತ್ರವಿಯೋಗ ದುಃಖದಿಂದ ಬಳಲುತ್ತಿರಲು ಶ್ರೀಕೃಷ್ಣನು ತಾನು ಉಪದೇಶಿಸಿದ ಗೀತಾ ಉಪದೇಶವನ್ನು 
ಮರೆತಿರುವನೆಂದು ತಿಳಿದು ಅವನಿಗೆ ಮತ್ತೆ ಅದನ್ನು ವಿಸ್ತಾರವಾಗಿ ಬೋಧಿಸಿ ಅನೇಕ ಧರ್ಮರಹಸ್ಯಗಳನ್ನು ತಿಳಿಸಿ 
ಸಮಾಧಾನಪಡಿಸಿದನು. ಅದೇ ಸಮಯದಲ್ಲಿ ಅಶ್ವತ್ಥಾಮನ ಶಸ್ತ್ರದಿಂದ ದಗ್ಗವಾದ ಅಭಿಮನ್ಯುವಿನ ಶಿಶುವನ್ನು ಶ್ರೀಕೃಷ್ಣನು 
ಪುನಃ ಜೀವಂತಗೊಳಿಸಿ ಎಲ್ಲರನ್ನೂ ಮುದಗೊಳಿಸಿದನು. ಮತ್ತು ಶ್ರೀಕೃಷ್ಣದ್ವೈಪಾಯನರ ಸಲಹೆಯಂತೆ ಶ್ರೀಕೃಷ್ಣನು 
ಪಾಂಡವರಿಂದ ಬಹು ಧನ ವ್ಯಯದಿಂದ ಅಶ್ವಮೇಧಯಾಗವನ್ನು ಮಾಡಿಸಿದನು. ಇಂಥ ಶ್ರೀಬ್ರಹ್ಮ-ರುದ್ರೇಂದ್ರಾದಿ 
ದೇವತೆಗಳಿಗೆ ನಿಯಾಮಕನಾದ್ಧರಿಂದ ಕೇಶವನೆಂಬ ಹೆಸರಿನಿಂದ ಪೂಜ್ಯನಾದ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ - ಎಂದು 
ಭಾವ ॥ 30 ॥ 


ಅವತಾರಿಕೆ :- ಈಗ ಶ್ರೀಮದ್ರಾಘವೇಂದ್ರತೀರ್ಥಗುರುಸಾರ್ವಭೌಮರು ಶ್ರೀಮದಾಚಾರ್ಯರು ರಚಿಸಿ 
ಮಹಾಭಾರತತಾತ್ವರ್ಯನಿರ್ಯಣಯದ ಮೂವತ್ತೊಂದನೆಯ ಅಧ್ಯಾಯಾರ್ಥವನ್ನು ""ಯದುಕ್ಕಾಣ' ಎಂಬ ಪದ್ಯದಂದ 
ಸಂಗ್ರಹಿಸುತ್ತಾರೆ. 
ಮೂವತ್ತೊಂದನೆಯ ಅಧ್ಯಾಯ:- 
ಯದ್ಯುಕ್ಕಾಃ ಪಾಂಡುಪುತ್ರಾಃ ಕ್ವಿತಿಮಥ ಜುಗುಪುಃ ಧರ್ಮರಾಜಸ್ತರಾವಾನ್‌ 
ಧರ್ಮೇ ಯತಿ ೪ ತಯೇತ ಭೂತ್ರವನಜವಚನೈರಾಂಬಿಕೇಯಂ ವಿರಕಮ್‌ । 
ಜಾ 
ವ್ಯಾಸಾತ್ಸಾ ಯೋ ವನಸ್ಪಂ ತಕ್ಸತ ನಿಜಮನೋಠ ಭೀಷವಂತಂ ಗತಸ್ವಂ 
ನಾಯಂ ಪಾರ್ಥಾನ್‌ ಸ್ಮರಂತೋ ಮುಮುದುರಪಿ ಪದಂ ಯಸ್ಕ ಕೃಷ್ಣಂ ತಮೀಡೇ ॥31/ 


ಅನ್ಹಯಾರ್ಥ :- ಅಥ - ಕೌರವರ ಸಂಹಾರಾನಂತರ, ಯದ್ಯುಕ್ಕಾಃ - ಯೇನ - ಯಾನ ಶ್ರೀಕೃಷ್ಣಪರಮಾತ್ಮನಿಂದ, 
ಯುಕ್ತಾಃ = ಸಹಿತರಾದ, ಪಾಂಡುಪುತ್ರಾಃ - ಪಾಂಡುಮಹಾರಾಜನ ಮಕ್ಕಳಾದ ಧರ್ಮರಾಜಾದಿಗಳು , ಕಕಿತಿಂ ಎ 
ಭೂಮಿಯನ್ನು, ಜುಗುಪುಃ - ರಕ್ಬಿಸಿದರೋ, ಧರ್ಮರಾಜಃ - ಯುಧಿಷ್ಠಿರನು, ಪವನಜವಚನೈಃ - ವಾಯುಪುತ್ರನಾದ 
ಭೀಮಸೇನನ ಮಾತುಗಳಿಂದ, ಯತ್‌ = ಯಾವ ಶ್ರೀಕೃಷ್ಣಪರಮಾತ್ಮನ, ಪ್ರೀತಯೇ = ಪ್ರೀತಿಗಾಗಿ ಧರ್ಮೇ ಎ 
ಧರ್ಮದಲ್ಲಿ ತ್ವರಾವಾನ್‌ (ಅಭೂತ್‌) - ತ್ವರೆಯುಳ್ಳವನಾದನೋ; ಯಃ - ಯಾವ, ವ್ಯಾಸಾತ್ಮಾ - ಶ್ರೀವೇದವ್ಯಾಸ- 
ರೂಪನಾದ ಶ್ರೀಕೃಷ್ಣನು, ಗತಸ್ವಂ - ಧನಾದಿರಹಿತನಾದ, ವಿರಕ್ಷಂ ಎ ಭೀಮಸೇನನ ವಾಕ್ಯಗಳಿಂದ ವಿರಕ್ತನಾದ, 
ಆಂಬಿಕೇಯಃ - ಅಂಬಿಕೆಯ ಮಗನಾದ ಧೃತರಾಷ್ಟ್ರ ಮಹಾರಾಜನು, ವನೇ - ಅರಣ್ಯದಲ್ಲಿ ತಪಶ್ಚರಣರೂಪವಾದ, 


Rarest Archiver 





132 ಶ್ರೀಗುರುರಾಜಸಂಪುಟಮ್‌ 


ನಿಜಮನೋಭೀಷ್ಟವಂತಂ ಹು ತನ್ನ ಮನೋಭೀಷವಾದ ಗಂಧರ್ವ ಲೋಕ ಪ್ರಾಷ್ಟಿಯುಳ್ಳವನನ್ನಾಗಿ, ವನಸ್ಥಂ ತ ಅರಣ್ಯದಲ್ಲಿ 
ತಪೋನಿರತನಾಗುವಂತೆ ಮಾಡಿದನೋ, ಪಾರ್ಥಾ ಅಪಿ - ಪಾಂಡವರೂ ಸಹ, ನಾಥಂ - ಪ್ರಭುವಾದ, ಯಸ್ಯ - ಯಾವ, 
ಕೃಷ್ಣಸ್ಯ - ಶ್ರೀಕೃಷ್ಣ ಪರಮಾತ್ಮನ, ಪದಂ - ಚರಣವನ್ನು ಸ್ಥರಂತಃ - ಸ್ಮರಣೆ ಮಾಡುತ್ತಾ, ಮುಮುದುಃ - ಸಂತೋಷ- 
ಭರಿತರಾದರೋ, ತಂ- ಅಂಥ, ಕೃಷ್ಣಂ - ಶ್ರೀಕೃಷ್ಣನನ್ನು, ಈಡೇ ಎ ಸ್ತುತಿಸುವೆನು ॥ 

ತಾತ್ಪರ್ಯ :- ಕೌರವರ ಸಂಹಾರಾನಂತರ ಶ್ರೀಕೃಷ್ಣಪರಮಾತ್ಮನಿಂದ ಸಹಿತರಾದ, ಪಾಂಡುರಾಜತನಯರಾದ 
ಧರ್ಮರಾಜಾದಿಗಳು ಈ ಭೂಮಂಡಲವನ್ನು ರಕ್ಷಿಸಿದರು. ಧರ್ಮರಾಜನು ವಾಯುಕುಮಾರನಾದ ಭೀಮಸೇನನ 
ವಚನಗಳಿಂದಾಗಿ ಶ್ರೀಕೃಷ್ಣನ ಪ್ರೀತಿಗಾಗಿ, ಧರ್ಮಕಾರ್ಯಗಳಲ್ಲಿ ತ್ವರೆಯುಳ್ಳವನಾದನು. ಶ್ರೀವೇದವ್ಯಾಸರೂಪಿಯಾದ 
ಶ್ರೀಕೃಷ್ಣನು, ಭೀಮಸೇನನ ವಾಕ್ಯಗಳಿಂದವಿರಕ್ತನಾದ, ಧನಾದಿರಹಿತನಾದ, ಅಂಬಿಕೆಯ ಮಗನಾದ ಧೃತರಾಷ್ಟ್ರ- 
ಮಹಾರಾಜನನ್ನು ತನ್ನ ಮನೋಭೀಷವಾದ ಗಂಧರ್ವಲೋಕಪ್ಪಾಪ್ತಿಗಾಗಿ ತಪಶ್ಚರಣರತನಾಗಿ, ಅರಣ್ಯದಲ್ಲಿರುವಂತೆ 
ಮಾಡಿ, ಅವನ ಮನೋಬಯಕೆಯು ಸಿದ್ಧಿಸುವಂತೆ ಅನುಗ್ರಹಿಸಿದನು. 

ಯಾವ ಶ್ರೀಹರಿಯ ಪರಮಭಕ್ತರಾದ ಪಾಂಡವರೂ ಕೂಡ ಪ್ರಭುವಾದ ಶ್ರೀಕೃಷ್ಣಪರಮಾತ್ಮನ ಚರಣಕಮಲಗಳನ್ನು 
ಸರಿಸುತ್ತಾ ಸಂತೋಷಯುಕ್ತರಾದರೋ, ಅಂತಹ ಶ್ರೀ ಕೃಷ್ಣಪರಮಾತ್ಮನನ್ನು ಸ್ತುತಿಸುತ್ತೇನೆ ಎಂದು ತಾತ್ಪರ್ಯ ॥ 31 ॥ 

ಅವತಾರಿಕೆ :- ಈಗ ಶ್ರೀರಾಘವೇಂದ್ರತೀರ್ಥಗುರುಸಾರ್ವ ಭೌಮರು, ಶ್ರೀಮನ್ನದ್ಧಾಚಾರ್ಯರು ವಿರಚಿಸಿದ 
ಶ್ರೀಮನ್ನಹಾಭಾರತ ತಾತರ್ಯನಿರ್ಣಯ ಗ್ರಂಥದ ಕೊನೆಯ ಅಧ್ಯಾಯದ (32ನೆಯ ಅಧ್ಯಾಯ) ಭಾವವನ್ನು 
""ಯೋಯಷ್ಟಾ'' ಎಂಬ ಪದ್ಯದೊಡನೆ ಸಂಗ್ರಹಿಸಿ ಗ್ರಂಥವನ್ನು ಪೂರ್ಣಗೊಳಿಸುತ್ತಾರೆ. 


ಮೂವತೆರಡನೆಯ ಅಧ್ಯಾ ಯ:- 


ಯೋ ಯಷ್ಟಾವಿಪ್ರಶಾಪಾದ್ಯದುಕುಲಮವಧೀತ್‌ ಅರ್ಥಿತೋತಗಾತ್ಸಲೋಕಂ 
ದೇವೈರ್ಭೈಷ್ನಾ ್ಯಿದ್ಯುಪೇತೋ ಯದನು ನಿಜಪದಂ ಪಾಂಡವಾ ಅಷ್ಕವಾಪುಃ । 

ದೈತ್ಯಾ ಯದ್‌ದ್ವೇಷತೋಶಂಧೇ ತಮಸಿ ನಿಪತಿತಾ ಬುದ್ಧರೂಪೋತ ಭವದ್ಯಃ 

ಕಲಾ ತ್ನಾಂತೇ ಕಲೇರ್ಯಃ ಕುಜನನಿಧನಕೃತ್‌ ಪಾತು ಸೋತಸ್ಥಾನ್‌ ಸುರೇಶಃ ॥ 32 ॥ 


ಅನ್ನಯಾರ್ಥ :- ಯಂ - ಯಾವ ಶ್ರೀಕೃಷ್ಣಪರಮಾತ್ಮನು, ಯಷ್ಟಾ- ಯಜ್ಞವನ್ನಾಚರಿಸಿ, ವಿಪ್ರಶಾಪಾತ್‌ - ಬ್ರಾಹ್ಮಣ 
ಶಾಪದಿಂದ, ಯದುಕುಲಂ - ಯಾದವರ ವಂಶವನ್ನು , ಅವಧೀತ್‌ - ಸಂಹಾರಮಾಡಿದನೋ, ದೇವೈಃ ಎ ದೇವತೆಗಳಿಂದ, 
ಅರ್ಥಿತಃ ಎ ಪ್ರಾರ್ಥಿತನಾಗಿ, ಭೈಷ್ಮ್ಯಾದ್ಯುಪೇತಃ ಸನ್‌ - ರುಕ್ಮಿಣೀ ಸತ್ಯಭಾಮಾದೇವಿಯರಿಂದೊಡಗೂಡಿ, ಸ್ವಲೋಕಂ - 
ತನ್ನದಾದ ವೈಕುಂಠಲೋಕಕ್ಕೆ, ಅಗಾತ್‌ - ಹೋದನೋ, ಯದನು ಐ ಆತರುವಾಯ, ಭಗವಾನ್‌ ಶ್ರೀಕೃಷ್ಣನು, ವೈಕುಂಠ 
ಲೋಕಕ್ಕೆ ದಯಮಾಡಿಸಿದಮೇಲೆ, ಪಾಂಡವಾ ಅಪಿ - ಪಾಂಡುಪುತ್ರರಾದ ಧರ್ಮರಾಜಾದಿಗಳೂ ಸಹ, ನಿಜಪದಂ ಎ 
ತಮ್ಮ ತಮ್ಮ ಸ್ಥಾನಗಳನ್ನು (ಪದಗಳನ್ನು, ಅಪಾಪುಃ - ಪಡೆದರು. ಯದ್ವೇಷತಃ - ಯತ್‌ - ಯಾವ ಶ್ರೀಹರಿಯ ಮೇಲಿನ, 
ದ್ವೇಷತಃ - ದ್ವೇಷದಿಂದ, ದೈತ್ಯಾಃ ಎ ದೈತ್ಯರುಗಳು, ಅಂಧೇತಮಸಿ - ಅಂಧಂತಮಸಿನಲ್ಲಿ ನಿಪತಿತಾಃ - ಬಿದ್ದರೋ, ಯಃ 
= ಯಾವ ಕೃಷ್ಣನು ಬುದ್ಧರೂಪಿಯಾದನೋ, ಯಃ - ಯಾವನು, ಕಲೇಃ - ಕಲಿಯುಗದ, ಅಂತ್ಯೇ ಎ ಕೊನೆಯಲ್ಲಿ 


Rarest Archiver 


ಶ್ರೀಮನ್ನಹಾಭಾರತತಾತರ್ಯನಿರ್ಣಯಭಾವಸಂಗ್ರಹಃ 133 


ಕಲ್ಯ್ಯಾತ್ಮಾಸನ್‌ - ಕಲ್ಕಿಸ್ವರೂಪನಾಗಿ, (ಕಲ್ಯ್ಯಾವತಾರತಾಳಿ), ಕುಜನ ನಿಧನ ಕೃತ್‌ - ದುರ್ಜನರ ಸಂಹಾರ ಮಾಡಿದನೋ, 
ಸಃ - ಅಂತಹ, ಸುರೇಶಃ - ಬ್ರಹ್ಮರುದ್ರೇಂದ್ರಾದಿ ದೇವತೆಗಳಿಗೆ ಪ್ರಭುವಾದ, ಮುಕುಂದಃ - ಶ್ರೀಹರಿಪರಮಾತ್ಮನು, 
ಅಸ್ಟಾನ್‌ ಎ ನಮ್ಮನ್ನು , ಪಾತು ಎ ರಕ್ಷಿಸಲಿ. 

ತಾತ್ಸರ್ಯ :-. ಶ್ರೀಕೃಷ್ಣಪರಮಾತ್ಮನು ದಿವ್ಯವೂ ಮಂಗಳಕರವೂ ಆದ ಯಜ್ಞವನ್ನು ನೆರವೇರಿಸಿ ಆನಂತರ ಬ್ರಾಹ್ಮಣರ 
ಶಾಪದಿಂದ ಯಾದವ ಕುಲವನ್ನು ನಾಶಪಡಿಸಿದವನಾಗಿ, ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ, ರುಕ್ಮಿಣೀ, ಸತ್ಯಭಾಮಾ 
ಮುಂತಾದವರೊಡನೆ ಸಹಿತನಾಗಿ, ತನ್ನದಾದ ವೈಕುಂಠಲೋಕಕ್ಕೆ ದಿಗ್ವಿಜಯ ಮಾಡಿದನು. ಇತ್ತ ಪಾಂಡುಕುಮಾರರಾದ 
ಧರ್ಮನಂದನಾದಿಗಳೂ ಸಹ ತಮ್ಮ ತಮ್ಮ ಮೂಲರೂಪದ ಸ್ಥಾನಗಳನ್ನು ಪಡೆದರು. ಯಾವ ಶ್ರೀಕೃಷ್ಣರೂಪೀಹರಿಯ 
ಮೇಲಿನ ದ್ವೇಷದ ಪರಿಣಾಮವಾಗಿ ದೈತ್ಯರೆಲ್ಲರೂ ಅಂಧಂತಮಸಿಗೆ ತಳ್ಳಲ್ಪಟ್ಟರು. ಆನಂತರ ಶ್ರೀಹರಿಯು ತನ್ನ 
ಒಂಭತ್ತನೆಯ ಬುದ್ಧಾವತಾರ ತಾಳಿದನು. ಅದಾದ ಬಳಿಕ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಅವತಾರವವ್ನೆಕ್ತಿ ದುಷ್ಪ 
ಜನರನ್ನು ಸಂಹಾರ ಮಾಡಿದನು. ಅಂಥಾ ಬ್ರಹ್ಮರುದ್ರೇಂದ್ರಾದಿ ವೃಂದಾರಕ ವೃ ದಕ್ಕೆ ಸ್ವಾ ae ದಶ್ರೀಹರಪರಮಾತ್ಮನು 
ನಮ್ಮೆಲ್ಲರನ್ನೂ ಕಾಪಾಡಲಿ ಎಂದು ತಾಶರ್ಯ. 


ಸಮಾಪಿಮಂಗಲಮ್‌:- 
ಮಹಾಭಾರತತಾತಧ್ಯನಿರ್ಣಯಾಶಯಸಂಗ್ರಹಃ । 
ರಾಘವೇಂದ್ರೇಣ ಯತಿನಾ ಕೃತಃ ಸಜ್ಜನ ಸಂವಿದೇ ॥ 
ತಾತರ್ಯ ;- ಶ್ರೀರಾಘವೇಂದ್ರತೀರ್ಥಯತಿವರ್ಯರಿಂದ ಶ್ರೀಮನ್ನಧಾ ಚಾರ್ಯರು ರಚಿಸಿದ ಶ್ರೀಮನ್ನಹಾಭಾರತ 


ತಾತರ್ಯನಿರ್ಣಯದ ಅಭಿಪ್ರಾಯ ಸಂಗ್ರಹವು ಸಜ್ಜನರುಗಳ ಸನ್ನಿಧಿಯಲ್ಲಿ ಅವರಜ್ಞಾನ ಭಕ್ತಾಭಿವೃದ್ಧಿಗಾಗಿ ರಚಿಸಿ 
ಅರ್ಪಿಸಲ್ಪಟ್ಟಿತು. ಎಂದು ತಾತ್ಪರ್ಯ. 


ಇತಿ ಶ್ರೀಮದಾನಂದತೀರ್ಥಭಗವತ್ಪಾದರವರು ವಿರಚಿಸಿದ ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 
ಅಭಿಪ್ರಾಯ ಸ ಭರಿ ಉಭಾ ಶ್ರೀಮದ್ರಾಘವೇಂದ್ರತೀರ್ಥ ಗುರುಸಾರ್ವಭೌಮರವರು ರಚಿಸಿದ 
ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹವು ಮುಕ್ತಾಯವಾಯಿತು. 


“ಶ್ರೀರಾಘವೇಂದ್ರಗುರುವುಂಶಭೂಷಣ''ರಾದ ವಿದ್ವಾನ್‌ ರಾಜಾ ಶ್ರೀ ಗುರುರಾಜಾಚಾರ್ಯರು ಮಾಡಿದ 
ಆ " 'ಭಾವನಂಗ್ರಹ' 'ದ ಕನ್ನಡಭಾಷೆಯ ಅನುವಾದವು 
ಸಾ ಜ್‌ 


| ಶ್ರೀಕೃಷ್ಣಾರ್ಪಣಮಸ್ತು ॥ 
ಲ ಒಣ ೬ 


ರರ ರ್‌ 


Rarest Archiver 


